WPP-47 





ರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮೇ ೧೦, ೨೦೧೨ (ವೈಶಾಖ ೨೦, ಶಕ ವರ್ಷ ೧೯೩೪) ಸಂಚಿಕೆ ೧೯ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 








ಸಂಖ್ಯೆ: ಆಇ 337 ವೆಚ್ಚ-12/12, ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್‌, 2012. 


ಶ್ರೀ ಸೌರಬ್‌ ಭಟ್ಟಾಚಾರ್ಯ, ಸಮಾಲೋಚಕರು, ಇವರನ್ನು ಮೆ:Grant Thornton Advisory Pvt, Ltd., ಸಂಸ್ಥೆಯಿಂದ ಮಾಸಿಕ 1.95 ಲಕ್ಷ 
ರೂ + ತೆರಿಗೆ ದರದ ಆಧಾರದ ಮೇಲೆ 30-09-2013ರ ಅವಧಿಯವರೆಗೂ ಖಜಾನೆ-2 ಯೋಜನೆಗೆ ಅವರ ಸೇವೆಯನ್ನು ಮುಂದುವರೆಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ4 (ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಖಜಾನೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ. ಎಸ್‌, 
ಪಿ.ಆರ್‌. 318 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಆ. 352 ವೆಚ್ಚ-12/12, ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್‌, 2012. 


ಖನಿಜ ಪರವಾನಿಗೆಗೆ ಬಳಸುತ್ತಿದ್ದ ಹಾಲೋಗ್ರಾಂಗಳ ಬದಲಾಗಿ ಬಳಸಲು ಭದ್ರತಾ ಲೇಖನ ಸಾಮಗ್ರಿಗಳನ್ನು ಪ್ರತಿ ಪರ್ಮಿಟ್‌ ಒಂದಕ್ಕೆ ₹3.15 
ರ ವೆಚ್ಚದಲ್ಲಿ ಒದಗಿಸುವ ಕಾರ್ಯವನ್ನು ನೇರವಾಗಿ M/s. Manipal Technologies Ltd., (Manipal Press) ಇವರಿಗೆ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ4 (ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಹಾಲೋಗ್ರಾಂಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ. ಎಸ್‌, 
ಪಿ.ಆರ್‌. 319 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ(ಸಂಗ್ರಹಣಾ ಕೋಶ). 


(೬೨೫) 


೬೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ಸಹಕಾರ ಸಚಿವಾಲಯ 
ಸಂಖ್ಯೆ: ಸಣ 73 ರರವಿ 2012 ಬೆ೦ಗಳೂರು, ದಿನಾಂಕ: 23.04.2012 
ಅಧಿಸೂಚನೆ 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಹಕಾರ ಇಲಾಖೆಯು ಡಾ: ಅಂಬೇಡ್ಕರ್‌ ವೀಧಿಯ ಬಹುಮಹಡಿ ಕಟ್ಟಡದ 2ನೇ ಹಂತ, 3ನೇ ಗೇಟ್‌, 
ಬೆಂಗಳೂರು-560001 ಇಲ್ಲಿ ನೆಲೆಗೊಂಡಿದೆ. ಭಾರತ ಸರ್ಕಾರದ ಮಾಹಿತಿ ಹಕ್ಕು ಕಾಯಿದೆ 20056 ರ ಕಲಂ4(1)ಬಿ ಅನುಸಾರ 
(Sumoto)ಸ್ವಯಂಪೇರಿತವಾಗಿ ಸಹಕಾರ ಇಲಾಖೆಗೆ ಸಂಬಂಧಿಸಿದಂತೆ 2012-13ರ ಸಾಲಿಗೆ ಈ ಕೆಳಕಂಡ ಮಾಹಿತಿಗಳನ್ನು ಪ್ರಕಟಿಸಲಾಗಿದೆ. 


ಕರ್ನಾಟಕ ಸರ್ಕಾರದಲ್ಲಿ ಸಹಕಾರ ಇಲಾಖೆಯು ಪ್ರಮುಖ ಇಲಾಖೆಗಳಲ್ಲಿ ಒಂದಾಗಿದೆ. ಈ ಇಲಾಖೆಯು ಸಾಮಾಜಿಕ ಮತ್ತು ಆರ್ಥಿಕ 
ಯೋಜನೆಗಳನ್ನು ಜಾರಿಗೊಳಿಸುತ್ತಿರುವ ವಿವಿಧ ಇತರೆ ಇಲಾಖೆಗಳ ಸಂಪೂರ್ಣ ಸಹಕಾರ ಹಾಗೂ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತದೆ. 


ಸಹಕಾರ ಇಲಾಖೆಯ ಪ್ರಮುಖ ಉದ್ದೇಶವೆಂದರೆ, ಕರ್ನಾಟಕದಲ್ಲಿ ಸಮರ್ಥ ಮತ್ತು ಪರಿಣಾಮಕಾರಿ ಸಹಕಾರಿ ವಲಯವನ್ನು 
ಸೃಷ್ಠಿಸುವುದಾಗಿದೆ. ಕರ್ನಾಟಕ ಸರ್ಕಾರದ ಸಚಿವಾಲಯದ ವ್ಯಾಪ್ತಿಯಲ್ಲಿ ಸಹಕಾರ ಇಲಾಖೆಯ ಸಂಘಟನಾ ರಚನೆಯು ಈ ಕೆಳಕಂಡಂತಿದೆ. 


ಸೆಕ್ಷನ್‌ 41) ಬಿ1) ಸಂಘಟನಾ ತ:ಖ್ರೆ: 
ಸಹಕಾರ ಇಲಾಖೆಯ ಸಂಘಟನೆಯ ನಕ್ಷೆ 
ಸಹಕಾರ ಸಚಿವರು ಮತ್ತು ಕೃಷಿ ಮಾರುಕಟ್ಟೆ ಸಚಿವರು, 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


| | A 














ಉಪ ಕಾರ್ಯದರ್ಶಿ ವಿಶೇಷ ಕರ್ತವ್ಯಾಧಿಕಾರಿ ಕಾನೂನು ಆಂತರಿಕ ಪತ್ರಾಂಕಿತ ಆಪ್ತ 

ಮತ್ತು ಆಪ್ತ ಶಾಖೆ ಹಾಗೂ ಪದನಿಮಿತ್ತ ಕೋಶ ಸಲಹೆಗಾರರು | ಕಾರ್ಯದರ್ಶಿ 
ಉಪ ಕಾರ್ಯದರ್ಶಿ ಮುಖ್ಯಸ್ಥರು ಮತ್ತು ಸಿಬ್ಬಂದಿ 
ಮತ್ತು ಆಪ್ತ ಶಾಖೆ 

























































































ಅ.ಕಾ-1 ಅ.ಕಾ-2 ಅ.ಕಾ-3 ಅ.ಕಾ ಶಾಖಾಧಿಕಾರಿ-1 & 2 
ಶಾಖಾಧಿಕಾರಿ ಶಾಖಾಧಿಕಾರಿ- ಶಾಖಾಧಿಕಾರಿ ಆಪ್ತ 
-ಬಿ ಹಸಿ ಎಡಿ -ಎಫ್‌ ಓ ಜಿ ಸಹಾಯಕರು 
ಮತ್ತು ಆಪ್ತ ಮತ್ತು ಆಪ್ತ ಮತ್ತು ಆಪ್ತ 
ಸಹಾಯಕರು ಸಹಾಯಕರು ಸಹಾಯಕರು 



































ಈ ಇಲಾಖೆಯ ವಿವಿಧ ಶಾಖೆಗಳಲ್ಲಿ ಈ ಕೆಳಕಂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. 
ಸಹಕಾರ-ಎ ಶಾಖೆ:- 


1. ಸಹಕಾರ ಸಂಘಗಳ ನಿಬಂಧಕರ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿ/ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು 


2. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಅಧಿಕಾರಿ / ಸಿಬ್ಬಂದಿಗಳ ಎಲ್ಲಾ ಸೇವಾ ವಿಷಯಗಳು 
3. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 
ಸಹಕಾರ-ಬಿ ಶಾಖೆ:- 


1 ಕೃಷಿ ಮಾರಾಟ ಇಲಾಖೆಯ ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು. 


ಭಾಗ - 


೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೨ 





2. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 


3. ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯ್ದೆ, 1966 ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ನಿಯಮಾವಳಿ 1968 


4. ಕೃ 


5. ಕೃ 


6. ಕೃ 


1. 


ಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 


ಷಿ ಮಾರಾಟ ಇಲಾಖೆಯ ಸಿಬ್ಬಂದಿ / ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು 
ಷಿ ಮಾರಾಟ ಇಲಾಖೆಯ / ಮಂಡಳಿಯ ಸೇವಾ ವಿಷಯಗಳು 
ಷಿ ಮಾರಾಟ ಇಲಾಖೆಯ ಅಧಿಕಾರಿಗಳ ಆಸ್ತಿ / ಹೊಣೆಗಾರಿಕೆ ಪಟ್ಟಿ ವಿಷಯಗಳು. 


ಷಿ ಮಾರಾಟ ಇಲಾಖೆಯ ಅಧಿಕಾರಿಗಳ ಆಸ್ತಿ / ಹೊಣೆಗಾರಿಕೆ ಪಟ್ಟಿ ವಿಷಯಗಳು. 


8. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 


ಸಹಕಾರ-ಸಿ ಶಾಖೆ:- 


1. ಸ್ವೀಕೃತಿ ಮತ್ತು ರವಾನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು 


2. ಸಚಿವಾಲಯ ಕೈಪಿಡಿಯಲ್ಲಿ ನಿಗದಿಪಡಿಸಿದ ಕ್ರೋಢಿಕರಣ ವಿಷಯಗಳು 


3. ಸಚಿವಾಲಯದ ಮಟ್ಟದ ಅಂತರ್‌ ಶಾಖೆ ಕ್ರೋಢಿಕರಣಕ್ಕೆ ಸಂಬಂಧಿಸಿದ ವಿಷಯಗಳು 
4. ಸಮನ್ವಯ ವಿಷಯಗಳು 


5. ಸಂಘಟನೆ ಮತ್ತು ವ್ಯವಸ್ಥಾಪನಾ (೦೩) ವಿಷಯಗಳು 


6. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 


ಸಹಕಾರ-ಡಿ ಶಾಖೆ:- 


1. ಗ್ರಾಮೀಣ ಗೋದಾಮು, ಮಾರುಕಟ್ಟೆ ಗೋದಾಮುಗಳನ್ನು ನಿರ್ಮಿಸಲು ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯ. 


2. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


3. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 


4. ಕರ್ನಾಟಕ ಸರ್ಕಾರ ಸಂಘಗಳ ನೋಂದಣಿ ಕಾಯ್ದೆ, 1960 


5. ಮಹಿಳಾ ಕೈಗಾರಿಕಾ ಸಹಕಾರ ಸಂಘಗಳ ವಿಷಯಗಳು 


ಸಹಕಾರ-ಎಫ್‌ ಶಾಖೆ:- 





1, 


ಕೇಂದ್ರ ಪುರಷ್ಕೃತ ಯೋಜನೆಗಳು ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟೀಸ್‌ / ಬ್ಯಾಂಕ್ಸ್‌ 


2. ಕೋಆಪರೇಟಿವ್‌ ರೂರಲ್‌ ಕ್ರೆಡಿಟ್‌ ಸೋಸೈಟೀಸ್‌ / ಬ್ಯಾಂಕ್ಸ್‌ 

3. ಕಾಸ್ಕಾರ್ಡ ಬ್ಯಾಂಕ್‌ / ಅಪೆಕ್ಸ್‌ ಬ್ಯಾಂಕ್‌ /ಡಿಸಿಸಿ ಬ್ಯಾಂಕ್ಸ್‌ಗಳ ವಿಷಯಗಳು 

4. ವ್ಯವಸಾಯ ಸೇವಾ ಸಹಕಾರ ಸಂಘಗಳು / ಕ್ರೆಡಿಟ್‌ ಸಹಕಾರ ಸಂಘಗಳ ವಿಷಯಗಳು / ಹಾಲು 

ಉತ್ತನ್ನಗಳ ಸಹಕಾರ ಸಂಘಗಳು. 

5. ಕೆಎಂಎಫ್‌/ ಎನ್‌ಡಿಡಿಬಿ ವಿಷಯಗಳು, ನಬಾರ್ಡ್‌ ವಿಷಯಗಳು 

6. ಸಹಕಾರ ಇಲಾಖೆಯ ಮುಂದುವರಿದ ಯೋಜನೆಗಳ ವಿಷಯಗಳು 

7. ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿ ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳು. 

8. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 
ಸಹಕಾರ-ಜಿ ಶಾಖೆ:- 

1 ಚಿಟ್‌ ಫಂಡ್‌ ಆಕ್ಟ್‌ / ಮನಿಲೆಂಡರ್‌ ಆಕ್ಟ್‌ / ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ 

2. ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 

3. ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ / ನಿಯಮಗಳು/ ತಿದ್ದುಪಡಿ ವಿಷಯಗಳು 

4. ಸಹಕಾರ ಸಂಘಗಳ ನಾಮ ನಿರ್ದೇಶನಗಳು 


ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 


೬೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





6. ಪಟ್ಟಣ ಬ್ಯಾಂಕ್‌ಗಳ ಮಹಾ ಮಂಡಳ / ಪಟ್ಟಣ ಬ್ಯಾಂಕುಗಳ ವಿಷಯಗಳು 

7. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ವಿಷಯಗಳು 

8. ವಸತಿ ಮಹಾ ಮಂಡಳ 

9. ಸಹಕಾರ ಕುರಿ ಉತ್ಪಾದನೆ ಮಂಡಳಿ 

10. ಮೇಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿಗಳು ಮತ್ತು 

11. ಪುನರ್‌ ಪರಿಶೀಲನಾ ಅರ್ಜಿಗಳು 

12. ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌, ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು. 

13. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 

14. ಬಳಕೆದಾರರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

15. ಕರ್ನಾಟಕ ಸಹಕಾರ ಗ್ರಾಹಕರ ಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

16. ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ (ಟಿಎಪಿಸಿಎಂಎಸ್‌)ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

17. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

18, ಎನ್‌.ಸಿ.ಡಿ.ಸಿ 3ನೇ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 

19. ಸಂಸ್ಕರಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

20. ಗ್ರಾಮೀಣ ವಿದ್ಯುತ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿಷಯಗಳು. 

21. ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘಗಳಿಗೆ ಮತ್ತು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

22. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಕ್ಕೆ ಸಂಬಂಧಿಸಿದ ವಿಷಯ ಮತ್ತು ಸಹಕಾರ ತರಬೇತಿ ಕೇಂದ್ರಗಳ ವಿಷಯಗಳು, ಜಿಲ್ಲಾ 
ಸಹಕಾರ ಯೂನಿಯನ್ನಿಗೆ ಸಂಬಂಧಿಸಿದ ವಿಷಯಗಳು 

23. ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕ್‌ಗಳಿಗೆ: ಕೈಗಾರಿಕಾ ಸಹಕಾರಿ ಸಂಘಗಳು ಸಂಬಂಧಿಸಿದ ವಿಷಯಗಳು 

24. ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಹಾಮಂಡಳಕ್ಕೆ ಸಂಬಂಧಿಸಿದ ವಿಷಯಗಳು. 


ಕಲಂ 4(1ಬಿ(1):- 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ:- 





ಇವರು ಇಲಾಖೆಯ ಅಧಿಕೃತ ಮುಖ್ಯಸ್ಥರು, ವಿವಿಧ ಸಹಕಾರ ಸಂಘಗಳು, ರಾಜ್ಯ ಮಟ್ಟದ ಸಹಕಾರಿ ಫೆಡರೇಷನ್‌ ಸಂಸ್ಥೆಗಳು, ಸಹಕಾರಿ 
ಬ್ಯಾಂಕುಗಳು, ಕ್ರೆಡಿಟ್‌ ಸಹಕಾರ ಸ೦ಘಗಳು, ಕಾಸ್ಕಾರ್ಡ್‌ ಬ್ಯಾಂಕ್‌, ಡಿ ಸಿ ಸಿ ಬ್ಯಾಂಕ್‌, ಅಪೆಕ್ಸ್‌ ಬ್ಯಾಂಕ್‌ ವಿಷಯಗಳು. 


ಕರ್ನಾಟಕ ಸಹಕಾರ ಸ೦ಘಗಳ ಕಾಯಿದೆ ನಿಯಮ ತಿದ್ದುಪಡಿ ವಿಷಯಗಳು, ಚಿಟ್‌ ಫಂಡ್‌ ಕಾಯಿದೆ ವಿಷಯಗಳು, ಮನಿಲೆಂಡರ್‌ ಕಾಯಿದೆ 
ವಿಷಯಗಳು, ರಾಜ್ಯ ಸೌಹಾರ್ದ ಸಹಕಾರಿ ಕಾಯಿದೆ ವಿಷಯಗಳು, ಫಾನ್‌ ಬ್ರೋಕರ್‌ ಕಾಯಿದೆಗೆ ಸಂಬಂಧಪಟ್ಟ ವಿಷಯಗಳು, ಕೃಷಿ ಮಾರಾಟ 
ಇಲಾಖೆಯ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸಂಬಂಧಿಸಿದ ವಿಷಯಗಳು, 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯಿದೆ, 1966 ಮತ್ತು ನಿಯಮಾವಳಿ 1968 ಕ್ಕೆ ಸಂಬಂಧಿಸಿದ ವಿಷಯಗಳು, ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ಇಲಾಖೆ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ, ಸಹಕಾರ ವಲಯದಲ್ಲಿರುವ ಸಕ್ಕರೆ ಕಾರ್ಯಾನೆಗಳು ಹಾಗೂ ನೂಲಿನ ಗಿರಣಿಗಳು 
ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ವ್ಯವಹಾರ ನಿಯಮಗಳಿಗೆ ಒಳಪಟ್ಟು ಮತ್ತು ಇಲಾಖೆಯ ಪ್ರಭಾರ ಹೊಂದಿರುವ ಮಾನ್ಯ ಸಚಿವರುಗಳ 
ಸಾಮಾನ್ಯ ಅಥವಾ ವಿಷಯಕ್ಕೆ ನಿರ್ದೇಶನಗಳನ್ವ್ಹಯ ಎಲ್ಲಾ ವ್ಯವಹಾರದ ವಿಲೇಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಅಲ್ಲದೇ ತನ್ನ ಅಧೀನ 


ಸಿಬ್ಬಂದಿಯು ಅವರಿಗೆ ನಿರ್ವಹಿಸಿದ ಕೆಲಸಗಳನ್ನು ಸಮರ್ಥವಾಗಿ ಹಾಗೂ ತ್ವರಿತವಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳುತ್ತಾರೆ. 
ಪತ್ರಾಂಕಿತ ಆಪ್ತ ಕಾರ್ಯದರ್ಶಿಗಳು / ಆಪ್ತ ಸಹಾಯಕರು:- 
ಇವರು ಪ್ರಧಾನ ಕಾರ್ಯದರ್ಶಿಯವರ ನಿರ್ದೇಶನಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಾರೆ. ದೂರವಾಣಿ ಕರೆಗಳನ್ನು ಹಾಗೂ 


ಸಂದರ್ಶಕರನ್ನು ಜಾಣ್ಮೆಯಿಂದ ನಿರ್ವಹಿಸುವುದು. ಅದಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಸಕಾಲದಲ್ಲಿ ನೆನಪು ಮಾಡಿಕೊಡುವುದು. 
ಅಧಿಕಾರಿ ನೀಡಿದ ಉಕ್ತ ಲೇಖನಗಳ ಚೊಕ್ಕ ಪ್ರತಿಗಳನ್ನು ತಯಾರಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ವಾಹನ ಚಾಲಕರು:- 


ದ 


ವಾಹನವನ್ನು ಸುಸ್ಥಿತಿಯಲ್ಲಿಟ್ಟು ವಾಹನ ಚಾಲನೆಯ ಕಾರ್ಯ ನಿರ್ವಹಿಸುತ್ತಾರೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೨೯ 





ಗ್ರೂಪ್‌ -ಡಿ:- 
ಶಾಖೆಯನ್ನು ಜೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ/ ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಸರ್ಕಾರದ ಉಪ ಕಾರ್ಯದರ್ಶಿಗಳು:- 


ಇವರು ಇಲಾಖೆಗೆ ಸಂಬಂಧಿಸಿದಂತೆ ಇಲಾಖೆಯ ಸಂಘಟನಾ ಮತ್ತು ವ್ಯವಸ್ಥಾಪನಾ ವಿಷಯಗಳು ಮತ್ತು ಕೃಷಿ ಮಾರಾಟ ಇಲಾಖೆಯ 
ಯೋಜನೆಯ ವಿಷಯಕ್ಕೆ ಕೃಷಿ ಮಾರಾಟ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಸೇವಾ ವಿಷಯಗಳು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ 
ಮಂಡಳಿಗೆ ಸಂಬಂಧಿಸಿದ ವಿಷಯಗಳು, ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 ಹಾಗೂ ನಿಯಮಾವಳಿ 1968 ಕ್ಕೆ 
ಸಂಬಂಧಿಸಿದ ವಿಷಯಗಳು ಹಾಗೂ 


ಸಹಕಾರ ಸಂಘಗಳ ನಿಬಂಧಕರ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಸೇವಾ ವಿಷಯಗಳು, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಸೇವಾ ವಿಷಯಗಳು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಕ್ಕೆ ಸಂಬಂಧಿಸಿದ ವಿಷಯಗಳು. 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಸಂಬಂಧಿಸಿದ ವಿಷಯಗಳು. ಮಹಿಳಾ ವಿವಿದ್ದೋದ್ದೇಶ ಸಹಕಾರ ಸಂಘಗಳಿಗೆ ಮತ್ತು ಲ್ಯಾಂಪ್ಸ್‌ ಸಹಕಾರ 
ಸಂಘಗಳಿಗೆ ಸಂಬಂಧಿಸಿದ ವಿಷಯಗಳು. ಕರ್ನಾಟಕ ಸಹಕಾರಿ ಗ್ರಾಹಕರ ಮಹಾ ಮಂಡಳಕ್ಕೆ ಸಂಬಂಧಿಸಿದ ವಿಷಯಗಳು. ರಾಜ್ಯಮಟ್ಟದ ಸಹಕಾರ 
ಮಹಾ ಮಂಡಳಗಳಿಗೆ ಸಂಬಂಧಪಟ್ಟ ವಿಷಯಗಳು. ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಪ್ರಕರಣಗಳ ವಿಲೇವಾರಿಗಳಿಗೆ ಕ್ರಮ 
ಜರುಗಿಸುವುದು ಹಾಗೂ ಪ್ರಮುಖ ವಿಷಯಗಳ ಮೇಲಿನ ಕ್ರಮದ ಬಗ್ಗೆ ಕಾರ್ಯದರ್ಶಿಗಳಿಗೆ ಪ್ರಸ್ತಾವನೆಯನ್ನು ಮಂಡಿಸುವುದರೊಂದಿಗೆ ಇಲಾಖೆಯಲ್ಲಿ 
ಸಂಘಟನೆ ಮತ್ತು ವಿಧಾನಗಳ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. 


ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು:- 


ಇವರು ಉಪ ಕಾರ್ಯದರ್ಶಿಯವರ ನಿರ್ದೇಶನಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಾರೆ. ದೂರವಾಣಿ ಕರೆಗಳನ್ನು ಹಾಗೂ 
ಸಂದರ್ಶಕರನ್ನು ಜಾಣ್ಮೆಯಿಂದ ನಿರ್ವಹಿಸುವುದು. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಅಧಿಕಾರಿಗೆ ಸಕಾಲದಲ್ಲಿ ನೆನಪು 
ಮಾಡಿಕೊಡುವುದು. ಅಧಿಕಾರಿ ನೀಡಿದ ಉಕ್ತ ಲೇಖನಗಳ ಚೊಕ್ಕ ಪ್ರತಿಗಳನ್ನು ತಯಾರಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಗೂಪ್‌ -ಡಿ:- 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು / 
ಟಪಾಲುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. 


ಆಂತರಿಕ ಆರ್ಥಿಕ ಸಲಹೆಗಾರರು:- 


ಇವರು ಈ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಇಲಾಖೆಗಳಿಗೆ ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ವಿಷಯಗಳು, 
ಅಭಿಪ್ರಾಯಕ್ಕೆ ಸಂಬಂಧಿಸಿದ ವಿಷಯಗಳು, ಆಡಿಟ್‌ ವರದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸಿರುತ್ತಾರೆ. 


ಶೀಘ್ರಲಿಪಿಗಾರರು:- 


ಇವರು ಆಂತರಿಕ ಆರ್ಥಿಕ ಸಲಹೆಗಾರರು ನೀಡುವ ಉಕ್ತಲೇಖನ ಹಾಗೂ ಅದರ ಬೆರಳಚ್ಚು, ಅಧಿಕಾರಿಗೆ ಬರುವ ದೂರವಾಣಿ ಕರೆಗಳನ್ನು 
ಸ್ವೀಕರಿಸುವುದು ಮತ್ತು ಅಧಿಕಾರಿಗಳು ಆದೇಶಿಸುವ ಇತರ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಗ್ರೂಪ್‌ -ಡಿ:- 
ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ/ ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ:- 
ಇವರು ಸಹಕಾರ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ- 
1 ಕೇಂದ್ರ ಪುರಷ್ಕೃತ ಯೋಜನೆಗಳು ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೋಸೈಟೀಸ್‌ / ಬ್ಯಾಂಕ್ಸ್‌ ಕೋ ಆಪರೇಟವ್‌ ರೂರಲ್‌ ಕ್ರೆಡಿಟ್‌ ಸೊಸೈಟೀಸ್‌ 
/ ಬ್ಯಾಂಕ್ಸ್‌ 


೬೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





2. ಕಾಸ್ಕಾರ್ಡ್‌ ಬ್ಯಾಂಕ್‌ / ಅಪೆಕ್ಸ್‌ ಬ್ಯಾಂಕ್‌ / ಡಿ ಸಿಸಿ ಬ್ಯಾಂಕ್ಸ್‌ಗಳ ವಿಷಯಗಳು 

3. ವ್ಯವಸಾಯ ಸೇವಾ ಸಹಕಾರ ಸಂಘಗಳು / ಕ್ರೆಡಿಟ್‌ ಸಹಕಾರ ಸಂಘಗಳ ವಿಷಯಗಳು / ಹಾಲು ಉತ್ಪನ್ನಗಳ ಸಹಕಾರ ಸಂಘಗಳು. 
4 ಕೆಎಮ್‌ಎಫ್‌/ ಎನ್‌ಡಿಡಿಬಿ ವಿಷಯಗಳು, ನಬಾರ್ಡ್‌ ವಿಷಯಗಳು. 

5. ಸಹಕಾರ ಇಲಾಖೆಯ ಮುಂದುವರಿದ ಯೋಜನೆಗಳ ವಿಷಯಗಳು 

6. ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿ ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳು 

7. ಚಿಟ್‌ ಫಂಡ್‌ ಆಕ್ಟ್‌ / ಮನಿಲೆಂಡರ್‌ ಆಕ್ಟ್‌ / ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ 

8. ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 

9. ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ / ನಿಯಮಗಳು / ತಿದ್ದುಪಡಿ ವಿಷಯಗಳು 

10. ಸಹಕಾರ ಸಂಘಗಳ ನಾಮ ನಿರ್ದೇಶನಗಳು 

1. ಗೃಹನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 

12. ಪಟ್ಟಣ ಬ್ಯಾಂಕ್‌ಗಳ ಮಹಾ ಮಂಡಳ / ಪಟ್ಟಣ ಬ್ಯಾಂಕುಗಳ ವಿಷಯಗಳು 

3. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ವಿಷಯಗಳು 

14 ವಸತಿ ಮಹಾ ಮಂಡಳ 

15. ಸಹಕಾರ ಕುರಿ ಉತ್ಪಾದನೆ ಮಂಡಳಿ 

16. ಮೇಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿಗಳು ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳು 


17. ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಪ್ರಮುಖ ವಿಷಯಗಳ 
ಮೇಲಿನ ಕ್ರಮದ ಬಗ್ಗೆ ಪ್ರಧಾನ ಕಾರ್ಯದರ್ಶಿಗಳ ಪ್ರಸ್ತಾವನೆಯನ್ನು ಮಂಡಿಸುವುದು ಮತ್ತು ತಮ್ಮ ಅಧೀನ ಸಿಬ್ಬಂದಿಯು ಅವರಿಗೆ 
ವಹಿಸಿದ ಕೆಲಸವನ್ನು ಸಮರ್ಥವಾಗಿ ಹಾಗೂ ತ್ವರಿತವಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳುತ್ತಾರೆ. 


ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಇವರ ಆಪ್ತ ಸಹಾಯಕರು:- 


ಇವರು ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿಯವರ ನಿರ್ದೇಶನಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಾರೆ. 
ದೂರವಾಣಿ ಕರೆಗಳನ್ನು ಹಾಗೂ ಸಂದರ್ಶಕರನ್ನು ಜಾಣ್ಮೆಯಿಂದ ನಿರ್ವಹಿಸುವುದು. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ 
ಅಧಿಕಾರಿಗೆ ಸಕಾಲದಲ್ಲಿ ನೆನಪು ಮಾಡಿಕೊಡುವುದು. ಅಧಿಕಾರಿ ನೀಡಿದ ಉಕ್ತ ಲೇಖನಗಳ ಚೊಕ್ಕ ಪ್ರತಿಗಳನ್ನು ತಯಾರಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಗ್ರೂಪ್‌ -ಡಿ: - 


ಶಾಖೆಯನ್ನು ಜೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು 1 ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಅಧೀನ ಕಾರ್ಯದರ್ಶಿ-1 :- 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು ಸಹಕಾರಿ ಶಾಖೆ-ಬಿ ಮತ್ತು ಸಹಕಾರ ಶಾಖೆ-ಸಿ ಗಳ ಶಾಖಾಧಿಕಾರಿಗಳಿಂದ ಸ್ವೀಕರಿಸಿದ 
ಪ್ರಸ್ತಾವನೆಗಳ ಬಗ್ಗೆ ಮಂಡಿಸಿದ ಪ್ರಸ್ತಾವನೆಗಳ ಕಡತಗಳನ್ನು ಪರಿಶೀಲಿಸಿ, ಉಪ ಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. 
1 ಕೃಷಿ ಮಾರಾಟ ಇಲಾಖೆಯ ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು 


2. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 


3. ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯ್ದೆ, 1966 ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ನಿಯಮಾವಳಿ 
1968 ಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 


4. ಕೃಷಿ ಮಾರಾಟ ಇಲಾಖೆಯ ಸಿಬ್ಬಂದಿ / ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು 
5. ಕೃಷಿ ಮಾರಾಟ ಇಲಾಖೆಯ / ಮಂಡಳಿಯ ಸೇವಾ ವಿಷಯಗಳು 

6. ಕೃಷಿ ಮಾರಾಟ ಇಲಾಖೆಯ ಅಧಿಕಾರಿಗಳ ಆಸ್ತಿ / ಹೊಣೆಗಾರಿಕೆ ಪಟ್ಟಿ ವಿಷಯಗಳು. 
7. . ಸ್ವೀಕೃತಿ ಮತ್ತು ರವಾನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೩೧ 





8... ಸಚಿವಾಲಯ ಕೈಪಿಡಿಯಲ್ಲಿ ನಿಗದಿಪಡಿಸಿದ ಕ್ರೋಢಿಕರಣ ವಿಷಯಗಳು 
9. ಸಚಿವಾಲಯದ ಮಟ್ಟದ ಅಂತರ್‌ ಶಾಖೆ ಕ್ರೋಢಿಕರಣಕ್ಕೆ ಸಂಬಂಧಿಸಿದ ವಿಷಯಗಳು 
10. ಸಮನ್ವಯ ವಿಷಯಗಳು ಸಂಘಟನೆ ಮತ್ತು ವ್ಯವಸ್ಥಾಪನಾ (೦೩M) ವಿಷಯಗಳು 


ಶೀಘ್ರಲಿಪಿಗಾರರು:- 
ಇವರು ಅಧೀನ ಕಾರ್ಯದರ್ಶಿ-! ನೀಡುವ ಉಕ್ತಲೇಖನ ಹಾಗೂ ಅದರ ಬೆರಳಚ್ಚು, ಅಧಿಕಾರಿಗೆ ಬರುವ ದೂರವಾಣಿ ಕರೆಗಳನ್ನು 
ಸ್ವೀಕರಿಸುವುದು ಮತ್ತು ಅಧಿಕಾರಿಗಳು ಆದೇಶಿಸುವ ಇತರ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 
ಅಧೀನ ಕಾರ್ಯದರ್ಶಿ-2 :- 
ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು ಸಹಕಾರಿ ಶಾಖೆ-ಎ ಮತ್ತು ಸಹಕಾರ ಶಾಖೆ-ಡಿ ಗಳ ಶಾಖಾಧಿಕಾರಿಗಳಿಂದ 
ಸ್ವೀಕರಿಸಿದ ಪ್ರಸ್ತಾವನೆಗಳ ಬಗ್ಗೆ ಮಂಡಿಸಿದ ಪ್ರಸ್ತಾವನೆಗಳ ಕಡತಗಳನ್ನು ಪರಿಶೀಲಿಸಿ, ಉಪ ಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. 


1. ಗ್ರಾಮೀಣ ಗೋದಾಮು, ಮಾರುಕಟ್ಟೆ ಗೋದಾಮುಗಳನ್ನು ನಿರ್ಮಿಸಲು ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯ. 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 
ಕರ್ನಾಟಕ ಸರ್ಕಾರ ಸಂಘಗಳ ನೋಂದಣಿ ಕಾಯ್ದೆ, 1960 

5. ಮಹಿಳಾ ಕೈಗಾರಿಕಾ ಸಹಕಾರ ಸಂಘಗಳ ವಿಷಯಗಳು 
ಶೀಘ್ರಲಿಪಿಗಾರರು:- 

ಇವರು ಅಧೀನ ಕಾರ್ಯದರ್ಶಿ-2 ನೀಡುವ ಉಕ್ತಲೇಖನ ಹಾಗೂ ಅದರ ಬೆರಳಚ್ಚು, ಅಧಿಕಾರಿಗೆ ಬರುವ ದೂರವಾಣಿ ಕರೆಗಳನ್ನು 

ಸ್ವೀಕರಿಸುವುದು ಮತ್ತು ಅಧಿಕಾರಿಗಳು ಆದೇಶಿಸುವ ಇತರ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 


ಅಧೀನ ಕಾರ್ಯದರ್ಶಿ-3 :- 

ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು ಸಹಕಾರಿ ಶಾಖೆ-ಎಫ್‌ ಮತ್ತು ಸಹಕಾರ ಶಾಖೆ-ಜಿ ಗಳ 
ಶಾಖಾಧಿಕಾರಿಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳ ಬಗ್ಗೆ ಮಂಡಿಸಿದ ಪ್ರಸ್ತಾವನೆಗಳ ಕಡತಗಳನ್ನು ಪರಿಶೀಲಿಸಿ, ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದ ನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. 


» W N 


1  ಜಿಟ್‌ ಫಂಡ್‌ ಆಕ್ಟ್‌ / ಮನಿಲೆಂಡರ್‌ ಆಕ್ಟ್‌ / ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ 

2 ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 

3. ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ / ನಿಯಮಗಳು/ ತಿದ್ದುಪಡಿ ವಿಷಯಗಳು 

4 ಸಹಕಾರ ಸಂಘಗಳ ನಾಮ ನಿರ್ದೇಶನಗಳು 

5. ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 

6. ಪಟ್ಟಣ ಬ್ಯಾಂಕ್‌ಗಳ ಮಹಾ ಮಂಡಳ / ಪಟ್ಟಣ ಬ್ಯಾಂಕುಗಳ ವಿಷಯಗಳು 

7. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ವಿಷಯಗಳು 

8 ವಸತಿ ಮಹಾ ಮಂಡಳ 

9. ಸಹಕಾರ ಕುರಿ ಉತ್ಪಾದನೆ ಮಂಡಳಿ 

10. ಮೇಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿಗಳು ಮತ್ತು 

11. ಪುನರ್‌ ಪರಿಶೀಲನಾ ಅರ್ಜಿಗಳು 

12. ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು. 
13. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 

14. ಬಳಕೆದಾರರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

15. ಕರ್ನಾಟಕ ಸಹಕಾರ ಗ್ರಾಹಕರ ಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

16. ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ (ಟಎಪಿಸಿಎಂಎಸ್‌)ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
17. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
18... ಎನ್‌.ಸಿ.ಡಿ.ಸಿ 3ನೇ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 

19. ಸಂಸ್ಕರಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


20. ಗ್ರಾಮೀಣ ವಿದ್ಯುತ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿಷಯಗಳು. 


೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





2. ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘಗಳಿಗೆ ಮತ್ತು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
22. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಕ್ಕೆ ಸಂಬಂಧಿಸಿದ ವಿಷಯ ಮತ್ತು ಸಹಕಾರ ತರಬೇತಿ 
ಕೇಂದ್ರಗಳ ವಿಷಯಗಳು, ಜಿಲ್ಲಾ ಸಹಕಾರ ಯೂನಿಯನ್ನಿಗೆ ಸಂಬಂಧಿಸಿದ ವಿಷಯಗಳು 
23. ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕ್‌ಗಳಿಗೆ: ಕೈಗಾರಿಕಾ ಸಹಕಾರಿ ಸಂಘಗಳು ಸಂಬಂಧಿಸಿದ ವಿಷಯಗಳು 
24. ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಹಾಮಂಡಳಕ್ಕೆ ಸಂಬಂಧಿಸಿದ ವಿಷಯಗಳು. 


ಶೀಘ್ರಲಿಪಿಗಾರರು:- 


ಇವರು ಅಧೀನ ಕಾರ್ಯದರ್ಶಿ-3 ನೀಡುವ ಉಕ್ತಲೇಖನ ಹಾಗೂ ಅದರ ಬೆರಳಚ್ಚು, ಅಧಿಕಾರಿಗೆ ಬರುವ ದೂರವಾಣಿ ಕರೆಗಳನ್ನು 
ಸ್ವೀಕರಿಸುವುದು ಮತ್ತು ಅಧಿಕಾರಿಗಳು ಆದೇಶಿಸುವ ಇತರ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 


ಶಾಖಾಧಿಕಾರಿ- ಸಹಕಾರ-ಎ ಶಾಖೆ :- 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸಹಾಯಕರು / ಹಿರಿಯ ಸಹಾಯಕರುಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು / ಕಡತಗಳನ್ನು ಪರಿಶೀಲಿಸಿ, 
ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಕಿರಿಯ ಸಹಾಯಕರು ಶಾಖೆಯ ವಿಷಯದ 
ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 


1. ಸಹಕಾರ ಸಂಘಗಳ ನಿಬಂಧಕರ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿ / ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು 


2. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಅಧಿಕಾರಿ / ಸಿಬ್ಬಂದಿಗಳ ಎಲ್ಲಾ ಸೇವಾ ವಿಷಯಗಳು. 


ಹಿರಿಯ ಸಹಾಯಕರು / ಸಹಾಯಕರು :- 


ಇವರು ಸಹಕಾರಿ ಸಂಘಗಳ ನಿಬಂಧಕರು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ / ಸಿಬ್ಬಂದಿಗಳ ಸೇವಾ ವಿಷಯಗಳು ಮತ್ತು ಸಹಕಾರ 


ಸಂಘಗಳ ಪರಿಶೋಧನಾ ಇಲಾಖೆ ಅಧಿಕಾರಿ / ಸಿಬ್ಬಂದಿಗಳ ಸೇವಾ ವಿಷಯಗಳಿಗೆ ಸಂಬಂಧಪಟ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕೆ ಊ 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಬೆರಳಚ್ಚುಗಾರರು: - 
ಬೆರಳಚ್ಚು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಗ್ರೂಪ್‌ -ಡಿ: - 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗು ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಶಾಖಾಧಿಕಾರಿ ಸಹಕಾರ--ಬಿ ಶಾಖೆ:- 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸಹಾಯಕರು / ಹಿರಿಯ ಸಹಾಯಕರುಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು / ಕಡತಗಳನ್ನು ಪರಿಶೀಲಿಸಿ, 
ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಕಿರಿಯ ಸಹಾಯಕರು ಶಾಖೆಯ ವಿಷಯದ 
ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 

1 ಕೃಷಿ ಮಾರಾಟ ಇಲಾಖೆಯ ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು 

2. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 


3. ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯ್ದೆ, 1966 ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ನಿಯಮಾವಳಿ 
1968 ಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 

4. ಕೃಷಿ ಮಾರಾಟ ಇಲಾಖೆಯ ಸಿಬ್ಬಂದಿ / ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು 

5. ಕೃಷಿ ಮಾರಾಟ ಇಲಾಖೆಯ / ಮಂಡಳಿಯ ಸೇವಾ ವಿಷಯಗಳು 

6. ಕೃಷಿ ಮಾರಾಟ ಇಲಾಖೆಯ ಅಧಿಕಾರಿಗಳ ಆಸ್ತಿ / ಹೊಣೆಗಾರಿಕೆ ಪಟ್ಟಿ ವಿಷಯಗಳು. 


ಹಿರಿಯ ಸಹಾಯಕರು / ಸಹಾಯಕರು:- 


ಇವರು ಕೃಷಿ ಮಾರಾಟ ಇಲಾಖೆಯ ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದ, ವಿಷಯಗಳು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು, ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯ್ದೆ, 1966 ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೩೩ 





(ನಿಯಂತ್ರಣ) ನಿಯಮಾವಳಿ 1968 ಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ಕೃಷಿ ಮಾರಾಟ ಇಲಾಖೆಯ ಸಿಬ್ಬಂದಿ / ಅಧಿಕಾರಿಗಳ ಎಲ್ಲಾ ಸೇವಾ 
ವಿಷಯಗಳು, ಕೃಷಿ ಮಾರಾಟ ಇಲಾಖೆಯ / ಮಂಡಳಿಯ ಸೇವಾ ವಿಷಯಗಳು, ಕೃಷಿ ಮಾರಾಟ ಇಲಾಖೆಯ ಅಧಿಕಾರಿಗಳ ಆಸ್ತಿ / ಹೊಣೆಗಾರಿಕೆ 
ಪಟ್ಟಿ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 

ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಬೆರಳಚ್ಚುಗಾರರು: ಬೆರಳಚ್ಚು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಗ್ರೂಪ್‌ -ಡಿ:- 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಶಾಖಾಧಿಕಾರಿ ಸಹಕಾರ-ಸಿ ಶಾಖೆ:- 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸಹಾಯಕರು / ಹಿರಿಯ ಸಹಾಯಕರುಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು / ಕಡತಗಳನ್ನು ಪರಿಶೀಲಿಸಿ, 
ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಕಿರಿಯ ಸಹಾಯಕರು ಶಾಖೆಯ ವಿಷಯದ 
ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 
1. ಸ್ವೀಕೃತಿ ಮತ್ತು ರವಾನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು 
. ಸಚಿವಾಲಯ ಕೈಪಿಡಿಯಲ್ಲಿ ನಿಗದಿಪಡಿಸಿದ ಕ್ರೋಢಿಕರಣ ವಿಷಯಗಳು 
. ಸಚಿವಾಲಯದ ಮಟ್ಟದ ಅಂತರ್‌ ಶಾಖೆ ಕ್ರೋಢಿಕರಣಕ್ಕೆ ಸಂಬಂಧಿಸಿದ ವಿಷಯಗಳು 
. ಸಮನ್ವಯ ವಿಷಯಗಳು 
. ಸಂಘಟನೆ ಮತ್ತು ವ್ಯವಸ್ಥಾಪನಾ (೦೩1) ವಿಷಯಗಳು 


ಆಂ ಯು YW ಓಟ 


ಹಿರಿಯ ಸಹಾಯಕರು/ಸಹಾಯಕರು:- 


ಇವರು ಸ್ವೀಕೃತಿ ಮತ್ತು ರವಾನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು, ಸಚಿವಾಲಯ ಕೈಪಿಡಿಯಲ್ಲಿ ನಿಗದಿಪಡಿಸಿದ ಕ್ರೋಢಿಕರಣ ವಿಷಯಗಳು, 
ಸಚಿವಾಲಯದ ಮಟ್ಟದ ಅಂತರ್‌ ಶಾಖೆ ಕ್ರೋಢಿಕರಣಕ್ಕೆ ಸಂಬಂಧಿಸಿದ ವಿಷಯಗಳು, ಸಮನ್ವಯ ವಿಷಯಗಳು, ಸಂಘಟನೆ ಮತ್ತು ವ್ಯವಸ್ಥಾಪನಾ 
(೦೩8M) ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಬೆರಳಚ್ಚುಗಾರರು:- 
ಬೆರಳಚ್ಚು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಗ್ರೂಪ್‌ -ಡಿ:- 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಶಾಖಾಧಿಕಾರಿ ಸಹಕಾರ - ಡಿ ಶಾಖೆ :- 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸಹಾಯಕರು / ಹಿರಿಯ ಸಹಾಯಕರುಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು / ಕಡತಗಳನ್ನು 
ಪರಿಶೀಲಿಸಿ, ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಕಿರಿಯ ಸಹಾಯಕರು ಶಾಖೆಯ 
ವಿಷಯದ ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 

1. ಗ್ರಾಮೀಣ ಗೋದಾಮು, ಮಾರುಕಟ್ಟೆ ಗೋದಾಮುಗಳನ್ನು ನಿರ್ಮಿಸಲು ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯ. 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 
ಕರ್ನಾಟಕ ಸರ್ಕಾರ ಸಂಘಗಳ ನೋಂದಣಿ ಕಾಯ್ದೆ, 1960 
ಮಹಿಳಾ ಕೈಗಾರಿಕಾ ಸಹಕಾರ ಸಂಘಗಳ ವಿಷಯಗಳು 


ಆ & YW ಜಣ 


೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ಹಿರಿಯ ಸಹಾಯಕರು / ಸಹಾಯಕರು:- 


ಇವರು ಬಳಕೆದಾರರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ಕರ್ನಾಟಕ ಸಹಕಾರ ಗ್ರಾಹಕರ ಮಂಡಳಕ್ಕೆ ಸಂಬಂಧಿಸಿದ 
ಎಲ್ಲಾ ವಿಷಯಗಳು, ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ (ಟಎಪಿಸಿಎ೦ಎಸ್‌)ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ಕರ್ನಾಟಕ 
ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ಎನ್‌.ಸಿ.ಡಿ.ಸಿ 3ನೇ ಯೋಜನೆಗೆ ಸಂಬಂಧಿಸಿದ ವಿಷಯಗಳು, 
ಗ್ರಾಮೀಣ ಗೋದಾಮು, ಮಾರುಕಟ್ಟೆ ಗೋದಾಮುಗಳನ್ನು ನಿರ್ಮಿಸಲು ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯ, ಸಂಸ್ಕರಣ ಸಹಕಾರ ಸಂಘಗಳಿಗೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ಮಹಿಳಾ ವಿವಿದೋದ್ದೇಶ ಸಹಕಾರ 
ಸಂಘಗಳಿಗೆ ಮತ್ತು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 

ಬೆರಳಚ್ಚುಗಾರರು:- 

ಬೆರಳಚ್ಚು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಗ್ರೂಪ್‌ -ಡಿ:- 

ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 
ಶಾಖಾಧಿಕಾರಿ, ಸಹಕಾರ-ಎಫ್‌ ಶಾಖೆ:- 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸಹಾಯಕರು / ಹಿರಿಯ ಸಹಾಯಕರುಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು / ಕಡತಗಳನ್ನು 
ಪರಿಶೀಲಿಸಿ, ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಕಿರಿಯ ಸಹಾಯಕರು ಶಾಖೆಯ 
ವಿಷಯದ ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 


1. ಕೇಂದ್ರ ಪುರಷ್ಕಶ ಯೋಜನೆಗಳು ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟೀಸ್‌ / ಬ್ಯಾಂಕ್ಸ್‌ 

ಕೋ ಆಪರೇಟಿವ್‌ ರೂರಲ್‌ ಕ್ರೆಡಿಟ್‌ ಸೋಸೈಟೀಸ್‌ / ಬ್ಯಾಂಕ್ಸ್‌ 

ಕಾಸ್ಕಾರ್ಡ ಬ್ಯಾಂಕ್‌ / ಅಪೆಕ್ಸ್‌ ಬ್ಯಾಂಕ್‌ / ಡಿಸಿಸಿ ಬ್ಯಾಂಕ್ಸ್‌ಗಳ ವಿಷಯಗಳು 

ವ್ಯವಸಾಯ ಸೇವಾ ಸಹಕಾರ ಸಂಘಗಳು / ಕ್ರೆಡಿಟ್‌ ಸಹಕಾರ ಸಂಘಗಳ ವಿಷಯಗಳು / ಹಾಲು ಉತ್ಪನ್ನಗಳ ಸಹಕಾರ ಸಂಘಗಳು. 
ಕೆಎಮ್‌ಎಫ್‌ /ಎನ್‌ಡಿಡಿಬಿ ವಿಷಯಗಳು, ನಬಾರ್ಡ್‌ ವಿಷಯಗಳು 

ಸಹಕಾರ ಇಲಾಖೆಯ ಮುಂದುವರಿದ ಯೋಜನೆಗಳ ವಿಷಯಗಳು 


ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿ ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳು 


ಎ ರಾ Hu ಜು ಜಟ ಟಣ 


ಹಿರಿಯ ಸಹಾಯಕರು / ಸಹಾಯಕರು:- 





ಇವರು ಕೇಂದ್ರ ಪುರಷ್ಕೃತ ಯೋಜನೆಗಳು ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟೀಸ್‌ / ಬ್ಯಾಂಕ್ಸ್‌, ಕೋಆಪರೇಟಿವ್‌ ರೂರಲ್‌ ಕ್ರೆಡಿಟ್‌ 
ಸೋಸ್ಕೆಟೀಸ್‌ / ಬ್ಯಾಂಕ್ಸ್‌ ಕಾಸ್ಕಾರ್ಡ ಬ್ಯಾಂಕ್‌ / ಅಪೆಕ್ಸ್‌ ಬ್ಯಾಂಕ್‌ / ಡಿಸಿಸಿ ಬ್ಯಾಂಕ್ಸ್‌ಗಳ ವಿಷಯಗಳು, ವ್ಯವಸಾಯ ಸೇವಾ ಸಹಕಾರ ಸಂಘಗಳುೆಡಿಟ್‌ 
ಸಹಕಾರ ಸಂಘಗಳ ವಿಷಯಗಳು / ಹಾಲು ಉತ್ತನ್ನಗಳ ಸಹಕಾರ ಸಂಘಗಳು, ಕೆಎಂಎಫ್‌ / ಎನ್‌ ಡಿಡಿಬಿ ವಿಷಯಗಳು, ನಬಾರ್ಡ್‌ ವಿಷಯಗಳು, 
ಸಹಕಾರ ಇಲಾಖೆಯ ಮುಂದುವರಿದ ಯೋಜನೆಗಳ ವಿಷಯಗಳು, ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿ ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳ 
ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ಬೆರಳಚ್ಚುಗಾರರು:- 
ಬೆರಳಚ್ಚು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಗ್ರೂಪ್‌-ಡಿ: - 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗು ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೩೫ 





ಶಾಖಾಧಿಕಾರಿ, ಸಹಕಾರ-ಜಿ ಶಾಖೆ:- 





ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸಹಾಯಕರು / ಹಿರಿಯ ಸಹಾಯಕರುಗಳಿಂದ ಸ್ವೀಕರಿಸಿದ ಪ್ರಸ್ತಾವನೆಗಳನ್ನು / ಕಡತಗಳನ್ನು 
ಪರಿಶೀಲಿಸಿ, ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಕಿರಿಯ ಸಹಾಯಕರು ಶಾಖೆಯ 
ವಿಷಯದ ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 


ಚಿಟ್‌ ಫಂಡ್‌ ಆಕ್ಟ್‌ / ಮನಿಲೆಂಡರ್‌ ಆಕ್ಟ್‌ / ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ 
ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ / ನಿಯಮಗಳು/ ತಿದ್ದುಪಡಿ ವಿಷಯಗಳು 
ಸಹಕಾರ ಸಂಘಗಳ ನಾಮ ನಿರ್ದೇಶನಗಳು 
ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 
ಪಟ್ಟಣ ಬ್ಯಾಂಕ್‌ಗಳ ಮಹಾ ಮಂಡಳ / ಪಟ್ಟಣ ಬ್ಯಾಂಕುಗಳ ವಿಷಯಗಳು 
ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ವಿಷಯಗಳು 
ವಸತಿ ಮಹಾ ಮಂಡಳ 
ಸಹಕಾರ ಕುರಿ ಉತ್ಪಾದನೆ ಮಂಡಳಿ 
. ಮೇಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿಗಳು ಮತ್ತು 


2A ಲಾ ಟಾ ಜು ಭಟ ಜಿ ಣ್‌ 


೫ ೪ಜ ಈ 


ಪುನರ್‌ ಪರಿಶೀಲನಾ ಅರ್ಜಿಗಳು 


ು 
[ಎ 


. ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌, ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು. 
. ಶಾಖೆಗೆ ಸಂಬಂಧಪಟ್ಟಂತೆ ವಿಧಾನ ಮಂಡಲದ ಪ್ರಶ್ನೆಗಳು ಹಾಗೂ ವಿಷಯಗಳ ಬಗ್ಗೆ. 

. ಬಳಕೆದಾರರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 

. ಕರ್ನಾಟಕ ಸಹಕಾರ ಗ್ರಾಹಕರ ಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


ರಟ ಓಟ OM 
ಲ ಟಾ & YW 


. ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ (ಟಿಎಪಿಸಿಎಂಎಸ್‌)ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


1) 
~ 


. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


[NS 
೦೦ 


. ಎನ್‌.ಸಿ.ಡಿ.ಸಿ 3ನೇ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 


ಹ್‌ 
yo 


ಸಂಸ್ಕರಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
. ಗ್ರಾಮೀಣ ವಿದ್ಯುತ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿಷಯಗಳು. 


. ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘಗಳಿಗೆ ಮತ್ತು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


ಓಟ ಓಜ 
ು — Oo 


. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಕ್ಕೆ ಸಂಬಂಧಿಸಿದ ವಿಷಯ ಮತ್ತು ಸಹಕಾರ 

ತರಬೇತಿ ಕೇಂದ್ರಗಳ ವಿಷಯಗಳು, ಜಿಲ್ಲಾ ಸಹಕಾರ ಯೂನಿಯನ್ನಿಗೆ ಸಂಬಂಧಿಸಿದ ವಿಷಯಗಳು 

23. ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕ್‌ಗಳಿಗೆ: ಕೈಗಾರಿಕಾ ಸಹಕಾರಿ ಸಂಘಗಳು ಸಂಬಂಧಿಸಿದ ವಿಷಯಗಳು 
24. ಗ್ರಾಮೀಣ ವಿದ್ಯುತ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿಷಯಗಳು 

25. ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಹಾಮಂಡಳಕ್ಕೆ ಸಂಬಂಧಿಸಿದ ವಿಷಯಗಳು. 


ಹಿರಿಯ ಸಹಾಯಕರು / ಸಹಾಯಕರು:- 


ಇವರು ಚಿಟ್‌ ಫಂಡ್‌ ಆಕ್ಟ್‌ / ಮನಿಲೆಂಡರ್‌ ಆಕ್ಟ್‌ / ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಮ್‌ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ 
ವಿಷಯಗಳು, ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ / ನಿಯಮಗಳು/ ತಿದ್ದುಪಡಿ ವಿಷಯಗಳು, ಸಹಕಾರ ಸಂಘಗಳ ನಾಮ ನಿರ್ದೇಶನಗಳು, 
ಗೃಹನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು, ಪಟ್ಟಣ ಬ್ಯಾಂಕಗಳ ಮಹಾ ಮಂಡಳ / ಪಟ್ಟಣ ಬ್ಯಾಂಕುಗಳ ವಿಷಯಗಳು, ರಾಜ್ಯ 
ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ವಿಷಯಗಳು, ವಸತಿ ಮಹಾ ಮಂಡಳ, ಸಹಕಾರ ಕುರಿ ಉತ್ಪಾದನೆ ಮಂಡಳಿ, ಮೇಲಿನ ವಿಷಯಗಳಿಗೆ 
ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸುವ ಮೇಲ್ಮನವಿಗಳು ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳು, ಪಾನ್‌ಬ್ರೋಕರ್‌ ಆಕ್ಟ್‌ / ರೂಲ್ಸ್‌ ಸಹಕಾರ 
ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 


ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 


೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ಬೆರಳಚ್ಚುಗಾರರು:- 
ಬೆರಳಚ್ಚು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಗ್ರೂಪ್‌ -ಡಿ:- 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ/ಶಾಖೆಗೆ ಕಡತಗಳನ್ನು / ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


4(1)(ಬಿ)11- ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಅನುಸರಿಸಲಾಗುವ ಕ್ರಮಗಳು:- 


ಇಲಾಖಾ ಮುಖ್ಯಸ್ಥರುಗಳಿಂದ ಪ್ರಸ್ತಾವನಾ ಸ್ವೀಕೃತವಾದೊಡನೆ ಸಹಾಯಕರು / ಹಿರಿಯ ಸಹಾಯಕರು ಹೊಸ ಕಡತಗಳನ್ನು ತೆರೆದು ಅಥವಾ 
ವಿಷಯದ ಬಗ್ಗೆ ಲಭ್ಯವಿದ್ದ ಹಿಂದಿನ ಕಡತದಲ್ಲಿ ಅವುಗಳ ಪ್ರಾಮುಖ್ಯತೆಗೆ ತಕ್ಕಂತೆ ಸಂಬಂಧಪಟ್ಟ ನಿಯಮಗಳ ಅಡಿಯಲ್ಲಿ ಟಿಪ್ಪಣೆಯನ್ನು 
ಪ್ರಾರಂಭಿಸುತ್ತಾರೆ. ಸಹಾಯಕರು / ಹಿರಿಯ ಸಹಾಯಕರು ಸಲ್ಲಿಸಿದ ಟಿಪ್ಪಣಿಗಳನ್ನು ಶಾಖಾಧಿಕಾರಿಯವರು ಪರಿಶೀಲಿಸಿ, ಅಧೀನ ಕಾರ್ಯದರ್ಶಿಯವರಿಗೆ 
ಮಂಡಿಸುತ್ತಾರೆ. ಅಧೀನ ಕಾರ್ಯದರ್ಶಿಯವರು ವಿಷಯಗಳ ಪ್ರಾಮುಖ್ಯತೆಗೆ ತಕ್ಕಂತೆ ಸಂಬಂಧಪಟ್ಟ ನಿಯಮಗಳಡಿಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ, 
ಮುಂದಿನ ಕ್ರಮ ಜರುಗಿಸಲು ಸಾಧ್ಯವಿದ್ದಲ್ಲಿ ತಮ್ಮ ಹಂತದಲ್ಲಿಯೇ ಜರುಗಿಸುತ್ತಾರೆ. ಅಥವಾ ಮುಂದಿನ ಆದೇಶಕ್ಕಾಗಿ ಉಪ ಕಾರ್ಯದರ್ಶಿಯವರಿಗೆ 
ಕಡತವನ್ನು ಮಂಡಿಸುತ್ತಾರೆ. ಜಂಟಿ ಕಾರ್ಯದರ್ಶಿಯವರು ಅಧೀನ ಕಾರ್ಯದರ್ಶಿಯವರಿಂದ ಸಲ್ಲಿಸಲ್ಪಟ್ಟ ಕಡತಗಳನ್ನು ಸಮಗ್ರವಾಗಿ ಪರಿಶೀಲಿಸಿ, 
ಮುಂದಿನ ಆದೇಶಕ್ಕಾಗಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಕಡತವನ್ನು ಮಂಡಿಸುತ್ತಾರೆ. ಅಥವಾ ತಮ್ಮ ಹಂತದಲ್ಲಿಯೇ ಕ್ರಮ ಜರುಗಿಸಲು ಸಾಧ್ಯವಿದ್ದಲ್ಲಿ 
ಕ್ರಮ ಜರುಗಿಸುತ್ತಾರೆ. ಪ್ರಧಾನ ಕಾರ್ಯದರ್ಶಿಯವರು ಕೆಲವು ಪ್ರಸ್ತಾವಗಳಿಗೆ ಸಂಬಂಧಿಸಿದಂತೆ ಅವುಗಳ ವಿಶಿಷ್ಟತೆಯನ್ವಯ ಕಾರ್ಯನೀತಿ ನಿರ್ಣಯ 
ಕೈಗೊಳ್ಳುತ್ತಾರೆ ಅಥವಾ ಅಗತ್ಯವಿದ್ದಲ್ಲಿ ಕಡತವನ್ನು ಸಂಬಂಧಪಟ್ಟ ಮಾನ್ಯ ಸಚಿವರುಗಳಿಗೆ ಸಲ್ಲಿಸುತ್ತಾರೆ. 


4(1)(ಬಿ)(1/) 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪ್ರಕರಣಗಳ ಬಗ್ಗೆ ಆದ್ಯತೆಯ ಮೇಲೆ ಹಾಗೂ 
ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. 

ಸರ್ಕಾರದ ಉಪ ಕಾರ್ಯದರ್ಶಿಗಳು / ವಿಶೇಷ 

ಕರ್ತವ್ಯಾಧಿಕಾರಿ ಹಾಗೂ ಪದ ನಿಮಿತ್ತ ಉಪ ಕಾರ್ಯದರ್ಶಿ: 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು 


ಶಾಖಾಧಿಕಾರಿಗಳು ಕ 
ಸಹಾಯಕರು / ಹಿರಿಯ ಸಹಾಯಕರು ; ಕಡತಗಳನ್ನು / ಸ್ವೀಕೃತಿಗಳನ್ನು 

5 ದಿನದೊಳಗಾಗಿ ನಿರ್ವಹಿಸಬೇಕಾಗಿರುತ್ತದೆ. 
ಶೀಘ್ರಲಿಪಿಗಾರರು / ಬೆರಳಚ್ಚುಗಾರರು/ ; ಇವರು ತಮಗೆ ವಹಿಸಿದ ಎಲ್ಲಾ ಕರ್ತವ್ಯಗಳನ್ನು 
ಕಿರಿಯ ಸಹಾಯಕರು ಆಯಾಯ ದಿನವೇ ಮುಗಿಸಬೇಕಾಗಿರುತ್ತದೆ. 
ವಾಹನ ಚಾಲಕರು ; ವಾಹನವನ್ನು ಸಿದ್ದತೆಯಲ್ಲಿಡಬೇಕಾಗಿರುತ್ತದೆ. 
ದಲಾಯತ್‌ ; ಶಾಖೆಯಲ್ಲಿ ಅವರಿಗೆ ವಹಿಸಿದ ಕೆಲಸಗಳನ್ನು 


ಆಯಾಯ ದಿನವೇ ಮುಗಿಸಬೇಕಾಗಿರುತ್ತದೆ 
4(1)(ಬಿ (೪) ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಅನುಸರಿಸಲಾಗುವ ನಿಯಮಗಳು 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು. 

ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು. 
ಕರ್ನಾಟಕ ಆರ್ಥಿಕ ಸಂಹಿತೆ. 

ಕರ್ನಾಟಕ ಖಜಾನೆ ಸಂಹಿತೆ. 

ಸಚಿವಾಲಯ ಕೈಪಿಡಿ. 


ಬಿ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯಿದೆ 1997 ಹಾಗೂ ಸಂಬಂಧಪಟ್ಟ ನಿಯಮಗಳು 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 ಹಾಗೂ ಸಂಬಂಧಪಟ್ಟ ನಿಯಮಗಳು 
ಕನಾಟಕ ರಾಜ್ಯ ಉಗ್ರಾಣ ನಿಗಮ ಕಾಯಿದೆ 1961 ಹಾಗೂ ಸಂಬಂಧಪಟ್ಟ ನಿಯಮಗಳು 

ಚಿಟ್‌ ಫಂಡ್‌ ಕಾಯಿದೆ 1982 ಹಾಗೂ ಸಂಬಂಧಪಟ್ಟ ನಿಯಮಗಳು 

ಕರ್ನಾಟಕ ಲೇವಾದೇವಿ ಕಾಯಿದೆ 1961. ಹಾಗೂ ಸಂಬಂಧಪಟ್ಟ ನಿಯಮಗಳು 


2 90 ಇ ೮ ಟಾ ಜು ಅಜ Nr 


i ಭವವ 
ಜಾ 


ಭಾಗ - 


೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ 


೬೩೭ 





12. 
13. 
14. 
15. 
16. 


4(1)(ಬಿ) 


ಸಹಕಾರ ಇಲಾಖೆ "ಎ" ಶಾಖೆ -- ಗ 


The Government (Allocation of Business Rules 1977 


Karnataka Transaction of Business Rules, 1977 


Karnataka Government Servants (Medical Attendance) Rules, 1963 


The Karnataka Public Service Commission (Consultation) Regulation, 2000. 


Appointment to the dependents of Government Servants who die while in service on compassionate grounds. 


(vi) 






















































































ಎಡಿ ಎಸಸೇ Asase ಸಹಕಾರ ಇಲಾಖೆಯ ಸೇವಾ ವಿಷಯಗಳು 

ಎಲೆಸೇ Alese ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಸೇವಾ ವಿಷಯಗಳು 

ಸನಿಸೇ Sanise ಸಹಕಾರ ಇಲಾಖೆಯ (ಪತ್ರಾಂಕಿತವಲ್ಲದ) ಸೇವಾ ವಿಷಯಗಳು 

ಇಸಿಎ ECA ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಸೇವಾ ವಿಷಯಗಳು 

ಸಿಇಎಂ CEM ಸಹಕಾರ ಇಲಾಖೆಯ (ಪತ್ರಾಂಕಿತ) ಸೇವಾ ವಿವರಗಳು 
ಸಹಕಾರ ಇಲಾಖೆ "ಬಿ" ಶಾಖೆ -- 8 

ಬಿ8 ಎಂಆರ್‌ಇ MRE ಕೃಷಿ ಮಾರಾಟ ಇಲಾಖೆಯ ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು 

ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಅಧಿನಿಯಮ/ನಿಯಮಗಳಿಗೆ ಸಂಬಂಧಿಸಿದ 
ವಿಷಯಗಳು 
ವಿಧಾನಸಭೆ /ವಿಧಾನಪರಿಷತ್ತು ಪ್ರಶ್ನೆಗಳು 
ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯ್ದೆ, 1966 ಮತ್ತು ಕರ್ನಾಟಕ 
ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ನಿಯಮಾವಳಿ 1968 ಕೈ ಸಂಬಂಧಿಸಿದ ಎಲ್ಲಾ 
ವಿಷಯಗಳು 

ಮಾಇಸೇ EMD ಕೃಷಿ ಮಾರಾಟ ಇಲಾಖೆಯ ಸಿಬ್ಬಂದಿ / ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು 

ಎಂಎಲ್‌ಡಬ್ರ್ಯೂ MLW ಕೃಷಿ ಮಾರಾಟ ಇಲಾಖೆಯ/ಮಂಡಳಿಯ ಎಲ್ಲಾ ನ್ಯಾಯಾಲಯ ಪ್ರಕರಣಗಳು 

ಸರವ MDS ಕೃಷಿ ಮಾರಾಟ ಇಲಾಖೆಯ ಅಧಿಕಾರಿಗಳ ಆಸ್ತಿ ಹೊಣೆಗಾರಿಕೆ ಪ್ರಕರಣಗಳು ಲ್ಯಾಂಪ್ಸ್‌ 
ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 
ಇತರೆ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 

LAQ ವಿಧಾನಸಭೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 
LCQ ವಿಧಾನ ಪರಿಷತ್‌ಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 
ಸಹಕಾರ ಇಲಾಖೆ 'ಸಿ” ಶಾಖೆ - 0 
ಸಿ0 ರರವಿ ಸ್ವೀಕೃತಿ ಮತ್ತು ರವಾನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು 


ಸಚಿವಾಲಯ ಕೈಪಿಡಿಯಲ್ಲಿ ನಿಗದಿಪಡಿಸಿದ ಕ್ರೋಢಿಕರಣ 
ವಿಷಯಗಳು 

ಸಚಿವಾಲಯದ ಮಟ್ಟದ ಅಂತರ್‌ ಶಾಖೆ ಕ್ರೋಢಿಕರಣಕ್ಕೆ 
ಸಂಬಂಧಿಸಿದ ವಿಷಯಗಳು 

ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಪ್ರಶ್ನೆಗಳಿಗೆ 
ಸಂಬಂಧಿಸಿದ ವಿಷಯಗಳು ಮತ್ತು ಸಮನ್ವಯ ಪ್ರಕರಣಗಳು 
ಸಂಘಟನೆ ಮತ್ತು ವ್ಯವಸ್ಥಾಪನಾ (೦೩0 ವಿಷಯಗಳು 


೩4 








೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ಸಹಕಾರ ಇಲಾಖೆ 'ಡಿ' ಶಾಖೆ - 0 








BD ಬಇಸ CES ೫ ಬಳಕೆದಾರರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
» ಕರ್ನಾಟಕ ಸಹಕಾರ ಗ್ರಾಹಕರ ಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ 
ವಿಷಯಗಳು. 
ಸಂಮಾಸ | PMS ೫ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ (ಟಿಎಪಿಸಿಎಂಎಸ್‌)ಗಳಿಗೆ 


ಸಂಬಂಧಿಸಿದ ಎಲ್ಲಾ ವಿಷಯಗಳು. 
೫ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಕ್ಕೆ ಸಂಬಂಧಿಸಿದ ಎಲ್ಲಾ 
ವಿಷಯಗಳು. 
ಎನ್‌.ಸಿ.ಡಿ.ಸಿ 3ನೇ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 
» ಗ್ರಾಮೀಣ ಗೋದಾಮು, ಮಾರುಕಟ್ಟೆ ಗೋದಾಮುಗಳನ್ನು ನಿರ್ಮಿಸಲು ಸಹಕಾರ 
ಸಂಘಗಳಿಗೆ ಆರ್ಥಿಕ ಸಹಾಯ. 
ಸಂಸ್ಕರಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
> ಗ್ರಾಮೀಣ ವಿದ್ಯುತ್‌ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿಷಯಗಳು. 


3 


V 





ರಾಉನಿ | WHC » ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 





V 


ನ್ನಾವಾಅ | CWP ಮೇಲಿನ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ರಿಟ್‌ ಅರ್ಜಿಗಳು 
ಇತರೆ MCS > ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘಗಳಿಗೆ ಮತ್ತು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ 


ಸಂಬಂಧಿಸಿದ ಎಲ್ಲಾ ವಿಷಯಗಳು. 























ಸಹಕಾರ ಇಲಾಖೆ "ಎಫ್‌" ಶಾಖೆ -£ 


























ಎಫ್‌ CLS ೫ ಸೆಂಟ್ರಲ್‌ ಸ್ಕೀಮ್ಸ್‌ 
CCB > ಕೋ-ಅಪರೇಟಿವ್‌ ಕ್ರೆಡಿಟ್‌ ಸೋಸೈಟೀಸ್‌ / ಬ್ಯಾಂಕ್ಸ್‌ 
CRC ೫ ಕೋಆಪರೇಟಿವ್‌ ರೂರಲ್‌ ಕ್ರೆಡಿಟ್‌ ಸೊಸೈಟೀಸ್‌/ಬ್ಯಾಂಕ್ಸ್‌ 





ಸಹಕಾರ ಇಲಾಖೆ 'ಜಿ' ಶಾಖೆ - G 






































ಜಿಂ CML > ಚಿಟ್‌ ಫಂಡ್‌ ಆಕ್ಸ್‌ / ಮನಿಲೆಂಡರ್‌ ಆಕ್ಟ್‌ / ಪಾನ್‌ಬ್ರೋಕರ್ಸ್‌ ಆಕ್ಟ್‌ / ರೂಲ್ಸ್‌ 
CLM > ಸಹಕಾರ ಸಂಘಗಳಿಗೆ ಸಂಬಂಧಪಟ, ವಿಷಯಗಳು ಕೆ.ಸಿ.ಎಸ್‌. ಆಕ್‌ / ನಿಯಮಗಳು 
CNS > ನಾಮನಿರ್ದೇಶನಗಳು 
CHS > ಗೃಹನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ವಿಷಯಗಳು 
CWP > ರಿಟ್‌ ಪಿಟಿಷನ್‌ಗಳು 
CAP > ಸರ್ಕಾರದ ಮುಂದೆ ಸಲ್ಲಿಸುವ ಮೇಲ್ಮನವಿ ಮತ್ತು ಪುನರ್‌ ಪರಿಶೀಲನಾ ಅರ್ಜಿಗಳು 
CGM » ಕಳೆದ 2 ವರ್ಷಗಳಿಂದ ಈ ಕಡತ ಶೀರ್ಷಿಕೆಯನ್ನು ನಿರ್ವಹಿಸುತ್ತಿಲ್ಲ 





4(1)(ಬಿ) (viii) 

ಈ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಕೆಳಕಂಡ 4 ಕ್ಷೇತ್ರ ಇಲಾಖೆಗಳು ಬರುತ್ತವೆ 
ಸಹಕಾರ ಸಂಘಗಳ ನಿಬಂಧಕರು 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆ ಇಲಾಖೆ 

ಕೃಷಿ ಮಾರಾಟ ಇಲಾಖೆ 

ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ 


್‌ 


ತ್ತಾ ಬಜ ಯ 


ಕ್ಷೇತ ಇಲಾಖೆಗಳ ದೂರದ್ಧಷ್ಠಿ, ದ್ಯೇಯ ಮತ್ತು ಉದ್ದೇಶಗಳು ಈ ಕೆಳಗಿನಂತಿರುತ್ತದೆ: 


1.ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯ ದೂರದೃಷ್ಟಿ :- ಸದಸ್ಯರು ಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸವುದರ ಮೂಲಕ ಸಹಕಾರ 
ಸಂಘಗಳ ಬೆಳವಣಿಗೆ, ಸ್ವಾವಲಂಬನೆ, ಸ್ವಾಯುತ್ತತೆ ಮತ್ತು ಆರ್ಥಿಕವಾಗಿ ಸಬಲತೆ ಹೊಂದುವಂತೆ ಸಂವರ್ಧನೆ ಗೊಳಿಸುವುದು ಹಾಗೂ ಉತ್ತೇಜಿಸುವುದು. 


ಇಲಾಖೆಯ ದ್ಯೇಯ:- ಪ್ರಮಾಣಿಕ ಸಹಕಾರ ಸಂಸ್ಥೆಗಳನ್ನು ಸಂಘಟಿಸಲು ಹಾಗೂ ಸಹಕಾರ ಮೂಲ ತತ್ವಗಳನುಸಾರ, ಸಂಸ್ಥೆಗಳನ್ನು ಸುಸ್ಥಿತಿಯ 


ಮಾರ್ಗದಲ್ಲಿ ಕ್ರಮವಿಡುವುದು. ರಾಜ್ಯದಲ್ಲಿನ ಸಹಕಾರ ಚಳವಳಿಯನ್ನು ಅಭಿವೃದ್ಧಿಪಡಿಸಿ, ಜನರ ಆರ್ಥಿಕ ಹಿತಾಸಕ್ತಿ ಮತ್ತು ಕ್ಷೇಮಾಭಿವೃದ್ಧಿ ಉತ್ತಮ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೩೯ 





ಪಡಿಸಲು ಮಾರ್ಗದರ್ಶನ ನೀಡುವುದು ಹಾಗೂ ಎಲ್ಲಾ ವಿಧದ ಸಹಕಾರಿ ಸಂಸ್ಥೆಗಳಿಗೆ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕರಾಗಿ ಸೇವೆ 
ಮಾಡುವುದು. ಇಲಾಖೆಯ ಎಲ್ಲಾ ಕಾರ್ಯಚಟುಚಟಿಕೆಗಳು ಈ 0/0: /www. Sahakara.kar.gov.in ಈ ವೆಬ್‌ ಸೈಟ್‌ನಲ್ಲಿ ಲಭ್ಯವಿರವುದು 


2. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶನಾಲಯದ ದೃಷ್ಠಿಕೋನ:- ಸಹಕಾರ ಸಂಘಗಳಲ್ಲಿ ಹೊಣೆಗಾರಿಕೆ ಹಾಗೂ ಪಾರದರ್ಶಕತೆಯನ್ನು 
ಸಮಯಬದ್ಧ ಪರಿಣಾಮಕಾರಿಯಾಗಿ ಹಾಗೂ ಸಮರ್ಥ ಲೆಕ್ಕಪರಿಶೋಧನೆ ಮೂಲಕ ತರುವುದು. 


2.1, ಇಲಾಖೆಯ ದ್ಯೇಯ:- ಎಲ್ಲಾ ಸಹಕಾರ ಸಂಸ್ಥೆಗಳ ಲೆಕ್ಕಪರಿಶೋಧನೆಯೊಂದಿಗೆ ಸಕಾಲದಲ್ಲಿ ಲೆಕ್ಕಪರಿಶೋಧನಾ ವರದಿ ಬಿಡುಗಡೆ, 
ಲೆಕ್ಕಪರಿಶೋಧನಾ ಕೌಶಲ್ಯದಿಂದ ಸಾಮರ್ಥ್ಯ ವೃದ್ಧಿಗೊಳಿಸುವಿಕೆ, ಕಾರ್ಯವಿಧಾನಗಳ ಗಣಕೀಕರಣ ಮತ್ತು ಲೆಕ್ಕಪರಿಶೋಧನಾ ವರದಿಗಳನ್ನು 
ಅರ್ಥೈಸಿಕೊಳ್ಳುವ ಹಾಗೂ ತೀರ್ಮಾನ ತೆಗೆದುಕೊಳ್ಳಲು ಅನುವಾಗುವಂತೆ ಸರಳಗೊಳಿಸುವುದು. ಇಲಾಖೆಯ ಎಲ್ಲಾ ಕಾರ್ಯಚಟುಚಟಿಕೆಗಳು ಈ ೧0: // 


sahakaradarpana.kar.nic.in ವೆಬ್‌ ಸೈಟ್‌ನಲ್ಲಿ ಲಭ್ಯವಿರುವುದು. 


3. ಕೃಷಿ ಮಾರಾಟ ಇಲಾಖೆ:-ಇಲಾಖೆಯ ದೂರದೃಷ್ಠಿ:- ಜಾಗತೀಕರಣದಂತಹ ಈ ಸಂದರ್ಭದಲ್ಲಿ ಅದಕ್ಕೆನುಗುಣವಾಗಿ ರಾಜ್ಯದಲ್ಲಿನ ಕೃಷಿ ಉತ್ಪನ್ನ 
ಮಾರುಕಟ್ಟೆಗಳನ್ನು ಅಭಿವೃದ್ಧಿಗೊಳಿಸಿ, ವ್ಯವಸ್ಥೆಗೊಳಿಸುವುದು ಮತ್ತು ಅದಕ್ಕನುಗುಣವಾಗಿ ಮಾರಾಟ ವ್ಯವಸ್ಥೆಯನ್ನು ಅಣಿಗೊಳಿಸುವುದು ಅಲ್ಲದೆ 


ಕ್ರಿಯಾಶೀಲ, ಸ್ವಾವಲಂಬಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ರೂಪಿಸುವುದು. 


ಲ 
ಮಾರುಕಟ್ಟೆ ಪ್ರಾಂಗಣ ಮತ್ತು ಉಪ ಪ್ರಾಂಗಣದಲ್ಲಿ ವಹಿವಾಟುಗಳಿಗನುಗುಣವಾಗಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ರೈತರ 


ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕ ಬೆಲೆಗಳನ್ನು ದೊರಕಿಸಲು ಮಾರಾಟ ಪ್ರಕ್ರಿಯೆಯಲ್ಲಿನ ಭಾಗೀದಾರರು( Stake ೧016619) ಜೊತೆಗೂಡಿ ಕೃಷಿ ಮಾರಾಟ 
ಸಾಮರ್ಥ್ಯವನ್ನು ಹೆಚ್ಚಿಸುವುದು, ರಾಜ್ಯದಲ್ಲಿ ಕೃಷಿ ಮಾರಾಟ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿ ಸುಧಾರಣೆಯನ್ನು ಜಾರಿಗೆ ತರುವುದು ಇದಕ್ಕಾಗಿ ಸಹಕಾರಿ 
ಸಂಸ್ಥೆಗಳು ಖಾಸಗೀ ಸಂಘಟನೆಗಳು ಮುಂತಾದವುಗಳಿಗೆ ಮಾರುಕಟ್ಟೆ ಪ್ರಕ್ರಿಯಗಳಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹ ನೀಡುವುದು, ಪಾರದರ್ಶಕ ಮಾರಾಟ 
ವ್ಯವಸ್ಥೆಯನ್ನು ಜಾರಿಗೆ ತರುವುದು, ಇ-ಪ್ಲಾಟ್‌ಫಾರಂ ವ್ಯಾಪಾರ ಅಭಿವೃದ್ಧಿಗೊಳಿಸುವ ಮತ್ತು ವ್ಯಾಪಾರ ವಹಿವಟನ್ನು ಸಂಪೂರ್ಣವಾಗಿ 
ಗಣಕೀಕರಣಗೊಳಿಸುವುದು ಇಲಾಖೆಯ ಎಲ್ಲಾ ಕಾರ್ಯಚಟುವಟಿಕೆಗಳು ಈ 0/00: //krishimaratavahini.kar.nic.in ವೆಬ್‌ ಸೈಟ್‌ನಲ್ಲಿ 
ಲಭ್ಯವಿರುವುದು. 


3.1, ಇಲಾಖೆಯ ದ್ಯೇಯ:- ರೈತರು ಬೆಳೆದ ಕೃಷಿ ಉತ್ತನ್ನಗಳ ಮಾರಾಟಕ್ಕಾಗಿ ಸ್ಥಾಪಿತವಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಮೂಲಕ 


4. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ದೃಷ್ಠಿಕೋನ:- ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಶೇಖರಣೆ ವ್ಯವಸ್ಥೆ ಕಲ್ಪಿಸುವುದು, ಶೇಖರಿಸಲಾಗಿರುವ ಉತ್ಪನ್ನಗಳನ್ನು 
ವೈಜ್ಞಾನಿಕವಾಗಿ ಕಾಪಾಡುವುದರ ಮೂಲಕ ನಷ್ಟದ ಪ್ರಮಾಣವನ್ನು ಹಾಗೂ ರೈತರ ಹತಾಶರಾಗಿ, ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು 
ಕಡಿಮೆಗೊಳಿಸುವುದು. 


4.1, ನಿಗದಮ ದ್ಯೇಯ:- ರೈತರು ತಮ್ಮ ಬಳಿ ಇರುವ ಹೆಚ್ಚಿನ ಪ್ರಮಾಣದ ಉತ್ಪನ್ನಗಳನ್ನು ಸುಲಭವಾಗಿ ಹಾಗೂ ಅವರ ತಲುಪಿನ ಮಿತಿಯಲ್ಲಿ ಅಗ್ಗ 
ಬೆಲೆಯಲ್ಲಿ ಶೇಖರಿಸುವುದಕ್ಕಾಗಿ ಅವಶ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿ, ಕೊಯಿಲು ನಂತರದ ವ್ಯವಸ್ಥೆಯಲ್ಲಿ ಸುಲಭವಾಗಿ ಭಾಗವಹಿಸಲು 
ಅನುವು ಮಾಡಿಕೊಡುವುದು. ನಿಗಮದ ಎಲ್ಲಾ ಕಾರ್ಯಚಟುವಟಿಕೆಗಳು ಈ tp: /www. Karnatakawarehousing.com ವೆಬ್‌ಸೈಟ್‌ನಲ್ಲಿ 
ಲಭ್ಯವಿರುವುದು. 


ಈ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ನಿಗಮ / ಮಂಡಳಿಗಳು ಬರುತ್ತವೆ. 


್‌ 


ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ 


ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ 
ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಟ್‌ ಬ್ಯಾಂಕ್‌ ನಿಯಮಿತ 

ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿಯಮಿತ 

ಕರ್ನಾಟಕ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳ, ಬೆಂಗಳೂರು 

ರಬ್ಬರ್‌ ಮಾರಾಟ ಮತ್ತು ಸಂಸ್ಕರಣ ಸಹಕಾರ ಸಂಘ ನಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. 

ಕೇಂದ್ರ ಅಡಿಕೆ ಮತ್ತು ಕೋಕೋ ಮಾರಾಟ ಹಾಗೂ ಸಂಸ್ಕರಣ ಸಹಕಾರ ಸಂಘ ನಿ, ಮಂಗಳೂರು(ಕ್ಯಾಂಪ್ಕೋ) 
ಮಲೆನಾಡು ಅಡಿಕೆ ಮಾರಾಟ ಸಹಕಾರ ನಿ, ಶಿವಮೊಗ್ಗ (ಮ್ಯಾವ್ಯೋಸ್‌) 

ಅಡಿಕೆ ಸಂಸ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ನಿ, ಸಾಗರ (ಆಫ್‌ ಕೋಸ್‌) 

ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳ ನಿ, ಬೆಂಗಳೂರು 


ತೋಟದ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣ ಸಂಘ ನಿ, ಬೆ೦ಗಳೂರು (ಹಾಪ್‌ಕಾಮ್ಸ್‌) 


2 990 ಇ ಧಾ ಆ ಹ ಜು ಟಿ 


= ಅಯ ಯ 
MW ಣ್‌ ಅಂ 


ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳ ನಿ, 


= 
ಆ 


ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕರ ಮಹಾ ಮಂಡಳ 
ಕರ್ನಾಟಕ ರಾಜ್ಯ ವಸತಿ ಮಹಾಮಂಡಳ ನಿ, ಬೆಂಗಳೂರು. 


i 
he 










































































೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 

15. ದೊಡ್ಡ ಪ್ರಮಾಣದ ಆದಿವಾಸಿ ವಿವಿಧ್ಹೋದ್ದೇಶ ಸಹಕಾರ ಸಂಘಗಳು (ಲ್ಯಾಂಪ್ಸ್‌) ಮತ್ತು ಲ್ಯಾಂಪ್ಸ್‌ ಮಹಾಮಂಡಳ 

16. ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ನಿ. ಬೆಂಗಳೂರು 

17... ವಿವಿಧ್ಬೋದ್ದೇಶ ಸಹಕಾರ ಸಂಘಗಳು 

18. ಸಹಕಾರಿ ಆಸ್ಪತ್ರೆಗಳು 

19. ಗ್ರಾಮೀಣ ವಿದ್ಯುಚ್ಛಕ್ತಿ ಸಹಕಾರ ಸಂಘ 

20. ಸಾರಿಗೆ ಸಹಕಾರ ಸಂಘಗಳು 

21 ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ, ಮೈಸೂರು 

22. ಮರ ಬೆಳೆಯುವವರ ಸಹಕಾರ ಸಂಘಗಳು 

23. ಕಾರ್ಮಿಕ ಸಹಕಾರ ಸಂಘಗಳು 

24. ಕ್ರೀಡಾ ಉತ್ತೇಜನ ಮತ್ತು ಅಭಿವೃದ್ಧಿ ಸಹಕಾರ ಸಂಘ, ಚಂದರಗಿ. 

25. ಕರ್ನಾಟಕ ರಾಜ್ಯ ಸಹಕಾರಿ ನೂಲಿನ ಗಿರಿಣಿಗಳ ಮಹಾಮಂಡಳ ನಿ, ಬೆಂಗಳೂರು. 

26. ಯಶಸ್ವಿನಿ ಸಹಕಾರಿ ರೈತರ ಆರೋಗ್ಯ ರಕ್ಷಣಾ ಯೋಜನೆ 

27. ಕರ್ನಾಟಕ ರಾಜ್ಯ ಸಹಕಾರ ಸಕ್ಕರೆ ಕಾರ್ಬಾನೆಗಳ ಮಹಾಮಂಡಳ 

28. ಕರ್ನಾಟಕ ರಾಜ್ಯ ಸಹಕಾರಿ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ, ಬೆಂಗಳೂರು 

29. ಮಹಿಳಾ ಪಟ್ಟಣ ಸಹಕಾರಿ ಬ್ಯಾಂಕುಗಳು. 

ಕಲಂ 4(1) ಬಿ ರಡಿ (1%) ಮತ್ತು 000 ಅಡಿ ಸಹಕಾರ ಇಲಾಖೆಯ ಅಧಿಕಾರಿ/ನೌಕರರ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 
ಕ್ರ ಅಧಿಕಾರಿ/ನೌಕರರ ಹೆಸರು ಪದನಾಮ ಮಾಸಿಕವೇತನ 
ಸಂ. ಶ್ರೀ/ಶ್ರೀಮತಿ ರೂ.ಗಳಲ್ಲಿ 
1 ವಿ.ಉಮೇಶ್‌ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 1,47,430/- 
2 ಖಾಲಿ ಸರ್ಕಾರದ ಉಪ ಕಾರ್ಯದರ್ಶಿ 
3 ಬಿ.ಸಿ.ಸತೀಶ್‌ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 50,567/- 

ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
4 ಸಿ.ಕೆ. ವಾಸುದೇವಮೂರ್ತಿ ಅಧೀನ ಕಾರ್ಯದರ್ಶಿ-1 36,550/- 
5 ಎ.ಎಸ್‌.ವಿಶ್ರೇಶರಯ್ದ ಅಧೀನ ಕಾರ್ಯದರ್ಶಿ-2 36,565/- 
6 ಪಿ.ಮಾರ್ಕಂಡಯ್ಯ ಅಧೀನ ಕಾರ್ಯದರ್ಶಿ-3 44,552/- 
ಎ-ಶಾಖೆ 
7 ಎಲ್‌.ಸಿ. ಬಸವರಾಜು ಶಾಖಾಧಿಕಾರಿ 36,590/- 
8 ಎಸ್‌.ಎಲ್‌.ವಿಶನಾಥ್‌ ಹಿರಿಯ ಸಹಾಯಕಿ 19,000/- 
9 ಶರಣ ಬಸಪ ಎಂ.ಮಾಟೂರ್‌ ಸಹಾಯಕ 18,367/- 
10 ರಮೇಶ್‌ ಸಹಾಯಕ 17,000/- 
1] ಪುಷ್ಪ ಅ.ಕಾ-2 ಶೀಘಲಿಪಿಗಾರ್ತಿ 18,552/- 
12 ಕೆ.ಎಸ್‌. ಚಿನ್ನೂಬಾಯಿ ಶೀಘಲಿಪಿಗಾರ್ತಿ 21,461/- 
12 ಖಾಲಿ ಕಿರಿಯ ಸಹಾಯಕಿ 
3 [ಖಾಲಿ ಬೆರಳಚ್ಚುಗಾರ್ತಿ ದ 
14 ತಿಮಮ್ಮ ಜಮೇದಾರ್‌ 20,000/- 
ಬಿ ಶಾಖೆ 

15 ರೇವಯ, ಶಾಖಾಧಿಕಾರಿ 28,269/- 
16 ಕೆ.ವೆಂಕಟೇಶ್‌ ಹಿರಿಯ ಸಹಾಯಕ 26,194/- 
17 ಖಾಲಿ ಶೀಘಲಿಪಿಗಾರ್ಶಿ 
18 ನರಸಿಂಹಮೂರ್ತಿ ಸಹಾಯಕ 18,913/- 




















೬೪೧ 






































































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ 
19 ಜಯಣ್ಣ ಸಹಾಯಕ 19,856/- 
20 ಖಾಲಿ ಕಿರಿಯ ಸಹಾಯಕ ದ 
21 ಹೇಮಾವತಿ.ಸಿ ಬೆರಳಚ್ಚುಗಾರ್ತಿ 13,646/- 
22 ಮಕ್‌ಬುಲ್‌ ಜಾನ್‌ ಜಮೇದಾರ್‌ 18,198/- 
ಸಿ-ಶಾಖೆ (ಸಮನ್ವಯ) 
23 ರಾಮಮೂರ್ತಿ ಶಾಖಾಧಿಕಾರಿ 29.002/- 
24 ಖಾಲಿ ಸಹಾಯಕ ದ 
25 ಕೆ.ಟ.ಮುನಿಯಪ್ಪ ಸಹಾಯಕ 19,831/- 
26 | ಟಿ.ಜಯಲಕ್ಷ್ಮಮ್ಮ ಕಿರಿಯ ಸಹಾಯಕಿ 16,691/- 
27 ಖಾಲಿ ಬೆರಳಚ್ಚುಗಾರರು ಎ 
28 ಜಿ.ಶ್ರೀನಿವಾಸ್‌ ಕಿರಿಯ ಸಹಾಯಕ 21,925/- 
29 ಸಾಕಮ್ಮ ದಲಾಯತ್‌ 13,806/—+ 
ಡಿ-ಶಾಖೆ 
30 ಎಸ್‌.ಅರುಣಕುಮಾರ್‌ ಶಾಖಾಧಿಕಾರಿ 32,000/- 
31 ಖಾಲಿ ಹಿರಿಯ ಸಹಾಯಕ 
32 ಹೆಚ್‌.ಟಿ.ತಿಮ್ಮೇಗೌಡ್‌ ಸಹಾಯಕ 19,837/- 
33 ಖಾಲಿ ಸಹಾಯಕ 
34 ಅನುರಾಧ.ಎಂ.ಆರ್‌. ಕಿರಿಯ ಸಹಾಯಕಿ 13,295/- 
35 ಖಾಲಿ ಬೆರಳಚ್ಚುಗಾರ ದ 
36 ಯಶವಂತರಾವ್‌ ಜಮೇದಾರ್‌ 20,031/- 
ಎಫ್‌- ಶಾಖೆ 
37 ನಾಗರತ್ತಮ್ಮ ಶಾಖಾಧಿಕಾರಿ 30,500/- 
38 ಲಿಲ್ಲಿ ಕನಕಾಂಬ ಹಿರಿಯ ಸಹಾಯಕಿ 24,862/- 
39 ನಾಗರಾಜು.ಜಿ.ಎಸ್‌. ಸಹಾಯಕ 17,968/- 
40 ಖಾಲಿ ಸಹಾಯಕ ದ 
4] ವೇದಾವತಿ.ಜೆ.ಜಿ. ಕಿರಿಯ ಸಹಾಯಕಿ 13,295/- 
42 ಖಾಲಿ ಬೆರಳಚ್ಚುಗಾರ್ತಿ ದ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿಗಳ ಆಪ್ತ ಶಾಖೆ 
43 ಎಂ.ಕೆ. ಸಂದ್ಯಾ ವಿ.ಕ.ಅ ಮತ್ತು ಪದ ನಿಮಿತ್ತ | ಪತ್ರಾಂಕಿತ ಆಪ್ತ ಸಹಾಯಕರು 35,000/- 
ಸರ್ಕಾರದ ಸಹ ಕಾರ್ಯದರ್ಶಿಯವರ ಆಪ್ತ 
ಸಹಾಯಕರು 
44 ಎಸ್‌. ಶಶಿಕಲಾ, ಅ.ಕಾ-3 ಶೀಘಲಿಪಿಗಾರ್ತಿ 17,000/- 
45 ಖಾಲಿ ಜಮೇದಾರ್‌ ದ 
ಜಿ-ಶಾಖೆ 
46 ಸಿದ್ದಮಲ್ಲಪ್ಪ ಶಾಖಾಧಿಕಾರಿ 25,600/- 
47 ಸಂತಾಮಾರೈ ಆರ್‌ ಹಿರಿಯ ಸಹಾಯಕಿ 24,862/- 
48 ಆನಂದ.ಬಿ.ಎನ್‌ ಸಹಾಯಕರು 22,976/- 
49 ಪ್ರಭಾಕರ್‌ ಸಹಾಯಕರು 32,194/- 
50 ವಿ.ಟಿ.ತಿಪ್ಪಯ್ಯ ಕಿರಿಯ ಸಹಾಯಕ 12,351/- 
51 ಖಾಲಿ ಬೆರಳಚ್ಚುಗಾರ್ತಿ ದ 
52 ಎಡಿನ್‌ ಗುಣರಾಜ್‌ ಜಮೇದಾರ್‌ 21,700/- 




































































































































































೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
5 ಬಿ.ಎಸ್‌.ಸತ್ಯವತಿ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 35,496/- 
ಕಾರ್ಯದರ್ಶಿ, ಗ್ರೇಡ್‌-1 
54 ಶಿವಪ್ರಕಾಶ್‌. ಶಾಖಾಧಿಕಾರಿ 31,306/- 
55 ಹೆಚ್‌.ಎಂ. ಮಂಜುನಾಥ್‌ ಸಹಾಯಕರು 18,000/- 
56 ಕೆ.ಲಾವಣ್ಯ ಶೀಘಲಿಪಿಗಾರ್ತಿ 18,552/- 
57 ಐ.ಶಂಕರ್‌ ಜಮೇದಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ 
58 ಮಾಲಿನಿ ದೀಕ್ಷಿತ್‌ ಶೀಘಲಿಪಿಗಾರರು 17,296/- 
59 ಖಾಲಿ ಕಿರಿಯ ಸಹಾಯಕ ದ 
60 ಖಾಲಿ ಜಮೇದಾರ್‌ ದ 
4(1)(ಬಿ) (xi) 
ಸಹಕಾರ ಇಲಾಖೆ 
2012-13 ನೇ ಸಾಲಿನ ಆಯವ್ಯಯ ವಿವರ 
ರೂ. ಲಕ್ಷಗಳಲ್ಲಿ 
ಲೆಕ್ಕಶೀರ್ಷಿಕೆ-2425 ಯೋಜನೆ ಯೋಜನೇತರ 
001 ನಿರ್ದೇಶನ ಮತ್ತು ಆಡಳಿತ 147.19 5987-48 
003 ತರಬೇತಿ —— 75-00 
101 ಸಹಕಾರಿ ಸಂಸ್ಥೆಗಳ ಲೆಕ್ತ ಪರಿಶೋಧನೆ 52.81 4005-05 
107 ಸಾಲ ನೀಡಿಕೆ ಸಹಕಾರಿ ಸಂಸ್ಥೆಗಳಿಗೆ ಸಹಾಯ 31204.41 123-67 
108 ಇತರೆ ಸಹಕಾರಿ ಸಂಸ್ಥೆಗಳಿಗೆ ಸಹಾಯ 4157.79 23-95 
196 ಜಿಲ್ಲಾ ಪಂಚಾಯತ್‌ಗಳಿಗೆ ಸಹಾಯ 325.50 —— 
197 ತಾಲ್ಲೂಕು ಪಂಚಾಯತ್‌ಗಳಿಗೆ ಸಹಾಯ 144.66 —— 
800 ಇತರೆ ವೆಚ್ಚ —— ದ 
ಜುಮ್ತಾ 36072.36 10215-15 
ಜುಮ್ತಾ P+NP 46287.51 
ಲೆಕ್ಕ ಶೀರ್ಷಿಕೆ : 4425 ಸಹಕಾರದ ಮೇಲಣ ಬಂಡವಾಳದ ವೆಚ್ಚ 
ರೂ. ಲಕ್ಷಗಳಲ್ಲಿ 
ಲೆಕ್ಕಶೀರ್ಷಿಕೆ-2425 ಯೋಜನೆ ಯೋಜನೇತರ 
107 ಸಾಲ ಸಹಕಾರ ಸಂಘಗಳಲ್ಲಿ ಬಂಡವಾಳ ಹೂಡಿಕೆ 50.00 —— 
108 ಇತರೆ ಸಹಕಾರ ಸಂಸ್ಥೆಗಳಲ್ಲಿ ಬಂಡವಾಳ ಹೂಡಿಕೆ 647.03 — 
ಜುಮ್ತಾ Voted 697.03 ದ 
(Plan + Nonplan) 697.00 
ಲೆಕ್ಕ ಶೀರ್ಷಿಕೆ : 6425 ಸಹಕಾರಿ ಸಂಸ್ಥೆಗಳಿಗೆ ಸಾಲಗಳು : 
ರೂ. ಲಕ್ಷಗಳಲ್ಲಿ 
ಲೆಕ್ಕಶೀರ್ಷಿಕೆ-190 ಯೋಜನೆ ಯೋಜನೇತರ 
108 ಇತರೆ ಸಹಕಾರಿ ಸಂಸ್ಥೆಗಳಿಗೆ ಸಾಲ 110.18 ದ 
394 ಸಾಲಗಳು 5000 
ಜುಮ್ಹಾ — 6425 Voted 5110.18 ದ 
ಒಟ್ಟು ಮೊತ್ತ (Plan + Nonplan) 5110-18 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ 


೬೪೩ 





ಕೃಷಿ ಮಾರಾಟ ಇಲಾಖೆ: 
ಲೆಕ್ಕ ಶೀರ್ಷಿಕೆ : 3475-00-107-0-01 


ರೂ. ಲಕ್ಷಗಳಲ್ಲಿ 
ನ ೧ 





ಲೆಕ್ಕಶೀರ್ಷಿಕೆ-01 


ಯೋಜನೆ 


ಯೋಜನೇತರ 





01 


ಕೃಷಿ ಮಾರಾಟ ನಿರ್ದೇಶಕರು 
ಕಛೇರಿ ಸಿಬ್ಬಂದಿ ವೇತನ, ಸಾರಿಗೆ, ವೈದ್ಯಕೀಯ ಹಾಗೂ ಇತರೆ 


ವೆಚ್ಚಗಳಿಗಾಗಿ 


71.31 





20 


ಕನಿಷ್ಠ ಬೆಂಬಲ ಬೆಲೆ ಯೋಜನೆ : 
ಇತರೆ ಖರ್ಚುಗಳು 


1000 





26 


ಖಾಸಗಿ, ಸಗಟು ಮಾರಾಟ ಮಾರುಕಟ್ಟೆಗಳು-101 
ಸಹಾಯಾನುದಾನ 





27 


ತೆಂಗು ಸಂಸ್ಕರಣಾ ಘಟಕಗಳು 





09 








ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ- ಕೃಷಿ ಮಾರುಕಟ್ಟೆ 














ಲೆಕ್ಕ ಶೀರ್ಷಿಕೆ : 5475-00-102-2-01-436 


ರೂ. ಲಕ್ಷಗಳಲ್ಲಿ 
ಆ [3 





ಲೆಕ್ಕಶೀರ್ಷಿಕೆ -436 


ಯೋಜನೆ 


ಯೋಜನೇತರ 





436 


ಗ್ರಾಮೀಣ ಮಾರುಕಟ್ಟೆಗಳ 
ಕಾಮಗಾರಿಗಳು 


ಅಭಿವೃದ್ಧಿ-ನಬಾರ್ಡ್‌ 


935.00 





01 


ರೈಸ್‌ ಪಾರ್ಕ್‌-059 : ಇತರೆ ಖರ್ಚು 


200.00 





03 








ಹಿಂದುಳಿದ ಪ್ರದೇಶಗಳ ಎ.ಪಿ.ಎಂ.ಸಿಗಳಲ್ಲಿ ಮೂಲಭೂತ 
ಸೌಕರ್ಯ ಸೃಜನೆ 





150.00 











ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ: 





ಲೆಕ್ಕ ಶೀರ್ಷಿಕೆ : 2425-00-101-0-01 


ರೂ. ಲಕ್ಷಗಳಲ್ಲಿ 
ಇ [Sd 





ಲೆಕ್ಕಶೀರ್ಷಿಕೆ-01 


ಯೋಜನೆ 


ಯೋಜನೇತರ 





01 








ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆ-002-ಅಧಿಕಾರಿಗಳ 
ವೇತನ-003-ಸಿಬ್ಬಂದಿ ವೇತನ 01/-ತುಟ್ಟಿ ಭತ್ಯೆ-014-ಇತರೆ 
ಭತ್ತೆ 





147.19 





5987.48 











ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ : 
ಲೆಕ್ಕ ಶೀರ್ಷಿಕೆ : 6408-02-190-1-01 


ರೂ. ಲಕ್ಷಗಳಲ್ಲಿ 
ಇ ೧ 





ಲೆಕ್ಕಶೀರ್ಷಿಕೆ-01 


ಯೋಜನೆ 


ಯೋಜನೇತರ 








01 ಗೋದಾಮುಗಳ ನಿರ್ಮಾಣ-ಕರ್ನಾಟಕ ರಾಜ್ಯ ಉಗ್ರಾಣ 
ನಿಗಮಕ್ಕೆ ಸಾಲಗಳು (ನಬಾರ್ಡ್‌ ನೆರವು) 








5000 











4(1)(ಬಿ) (xii) 


ಈ ಇಲಾಖೆಯಲ್ಲಿ 01/04/2004 ನೇ ಸಾಲಿನಿಂದ ರೈತರಿಗೆ ಶೇಕಡ 6 ರ ಬಡ್ಡಿದರವನ್ನು ಕೃಷಿ ಸಾಲ ಸೌಲಭ್ಯ ಒದಗಿಸುವ ಯೋಜನೆಯನ್ನು 
ಜಾರಿಗೆ ತಂದಿದೆ. ಅದರನ್ವಯ ರಾಜ್ಯದಲ್ಲಿ ಸಹಕಾರ ಸಂಘಗಳು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಸರ್ಕಾರವು ಸರಾಸರಿ 5.5 ರಷ್ಟು ವ್ಯತ್ಯಾಸ 
ಬಡ್ಡಿಯನ್ನು ಸಹಕಾರ ಸಂಘಗಳಿಗೆ ಭರಿಸುತ್ತಿದೆ. 


೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





4(1)(ಬಿ) (xiii) 
ಈ ಇಲಾಖೆಯಲ್ಲಿ ನೇರವಾಗಿ 0070665100 permits or authorization ಗಳನ್ನು ವಿಸ್ತರಿಸಿರುವುದಿಲ್ಲ. 
4(1)(ಬಿ) (xiv) 
ಈ ಬಗ್ಗೆ ಮಾಹಿತಿಯನ್ನು ಗಣಕಯಂತ್ರದಲ್ಲಿ ಅಳವಡಿಸಲು ಕ್ರಮ ಜರುಗಿಸಲಾಗುವುದು. 
4(1)(ಬಿ) (xv) 


ಈ ಬಗ್ಗೆ ಸಚಿವಾಲಯದಲ್ಲಿ ಸಿಬ್ಬಂದಿಯ ಅಧ್ಯಯನ ಹಾಗೂ ಸಾಮಾನ್ಯ ಅಭ್ಯಾಸಕ್ಕೆ ಅವಶ್ಯವಿರುವ ಪುಸ್ತಕ ಹಾಗೂ ನಿಯತಕಾಲಿಕವಿರುವ 
ಒಂದು ಗ್ರಂಥ ಬಂಡಾರವಿದೆ. ಈ ಇಲಾಖೆಯಲ್ಲಿ ಪ್ರತ್ಯೇಕವಾದ ಯಾವುದೇ ಗ್ರಂಥ ಬಂಡಾರವಿರುವುದಿಲ್ಲ. 


4(1(ಬಿ) (xvi) 


1 ಕ್ರೀ ವಿ. ಉಮೇಶ್‌ ದೂರವಾಣಿ ಸಂಖ್ಯೆ ಕಛೇರಿ: 22251297 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 22032512 
ಸಹಕಾರ ಇಲಾಖೆ . ಮನೆ: 22250868 
ಬಹುಮಹಡಿ ಕಟ್ಟಡ, ಬೆಂಗಳೂರು ಫ್ಯಾಕ್ಸ್‌ 22252721 

2. ಶ್ರೀ ದೂರವಾಣಿ ಸಂಖ್ಯೆ ಕಛೇರಿ : 22353951 
ಸರ್ಕಾರದ ಉಪ ಕಾರ್ಯದರ್ಶಿ, : 22032521 
ಸಹಕಾರ ಇಲಾಖೆ, ಮನೆ : 


ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 


3. ಶ್ರೀ ವಿ. ಸಿ. ಸತೀಶ್‌ ದೂರವಾಣಿ ಸಂಖ್ಯೆ ಕಛೇರಿ : 22353950 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 22032368 
ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ ಮನೆ : 23225712 


ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 


4. ಶ್ರೀ ಸಿ.ಕೆ.ವಾಸುದೇವ ಮೂರ್ತಿ, ದೂರವಾಣಿ ಸಂಖ್ಯೆ ಕಛೇರಿ : 22032431 
ಸರ್ಕಾರದ ಅಧೀನ ಕಾರ್ಯದರ್ಶಿ-।, ಮನೆ : 2333331 
ಸಹಕಾರ ಇಲಾಖೆ, ಬಹುಮಹಡಿಗಳ ಕಟ್ಟಡ, 
ಬೆ೦ಗಳೂರು-1. 

5. ಶ್ರೀ ಎ.ಎಸ್‌. ವಿಶ್ವೇಶ್ವರಯ್ಯ ದೂರವಾಣಿ ಸಂಖ್ಯೆ ಕಛೇರಿ : 22032396 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, ಮನೆ 
ಸಹಕಾರ ಇಲಾಖೆ, ಬಹುಮಹಡಿಗಳ ಕಟ್ಟಡ, 
ಬೆ೦ಗಳೂರು-1 

6. ಪಿ. ಮಾರ್ಕಂಡೇಯ ದೂರವಾಣಿ ಸಂಖ್ಯೆ ಕಛೇರಿ : 22032479 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, ಮನೆ 
ಸಹಕಾರ ಇಲಾಖೆ, ಬಹುಮಹಡಿಗಳ ಕಟ್ಟಡ 


ಕಲಂ 4(1 ಬಿ (XVI) ರಡಿ ನಿಯಮಿಸಬಹುದಾದಂತಹ ಇತರ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿ ವರ್ಷ ಈ ಪ್ರಕಟಣೆಗಳನ್ನು 
ಅಂದಿನ ವರೆಗೆ ಪರಿಷ್ಕರಿಸತಕ್ಕದ್ದು; 


ಯಾವುದೇ ಇತರ ಮಾಹಿತಿಗಳನ್ನು ಪ್ರಕಟಿಸಲು ಇರುವುದಿಲ್ಲ ಮತ್ತು ಮಾರ್ಚ್‌ 2012 ರ ವರೆಗೆ ಪರಿಷ್ಕೃತಗೊಂಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ.ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಪಿ.ಆರ್‌. 323 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೪೫ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಬಿ-43)(ಭಾಗ), ಬೆಂಗಳೂರು, ದಿನಾಂಕ : 19-3-2012. 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ : 19-2-2009 
ರಂದು ಹೊರಡಿಸಿರುವ ಅಧಿಸೂಚನೆಯನ್ನು ರದ್ದುಪಡಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕಡೂರು ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1 ಶ್ರೀ ಕೆ. ಮಂಜುನಾಥ್‌ ಬಿನ್‌ ಖಂಡೋಜಿರಾವ್‌, ಬನಶಂಕರಿ ದೇವಸ್ಥಾನದ ರಸ್ತೆ, ಕಡೂರು. 
2 ಶ್ರೀ ಎಸ್‌.ಈ. ನಾಗರಾಜ್‌ ಬಿನ್‌ ಈರಣ್ಣ, ಅಂಬೇಡ್ಕರ್‌ ನಗರ, ಕಡೂರು. 

3 ಶ್ರೀ ಕೆ. ರವಿಶಂಕರ್‌ ಬಿನ್‌ ಕೃಷ್ಣಪ್ಪ, ಸುಭಾಷ್‌ ನಗರ, ಕಡೂರು. 

4. ಶ್ರೀ ಮಾದಪ್ಪ ಬಿನ್‌ ಮಲ್ಲೇಶಪ್ಪ, ಎಮ್ಮೆದೊಡ್ಡಿ ರಸ್ತೆ, ಕಡೂರು. 

5 ಶ್ರೀಮತಿ ಶೀಲಾ ಜಗನ್ನಾಥ್‌ ಕೋಂ. ಕೆ.ಟಿ. ಜಗನ್ನಾಥ್‌, ಕಡೂರು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ವಿ. ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 205 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 58 ಬೆಂರೂಪ್ರಾ 2012, ಬೆಂಗಳೂರು, ದಿನಾಂಕ : 19-3-2012. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4(ಸಿ) ರಲ್ಲಿನ (3)() ಮತ್ತು (1) ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರುಗಳನ್ನು ಚಿಕ್ಕಬಳ್ಳಾಪುರ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ ಸರ್ಕಾರದ 
ಇಚ್ಛಾನುಸಾರ ಅಥವಾ ಮೂರು ವರ್ಷಗಳ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

















ಕ್ರಮ ಸಂಖ್ಯೆ ಹೆಸರು ಮತ್ತು ವಿಳಾಸ ಪದನಾಮ 

1. ಶ್ರೀ ಕೆ. ನಾರಾಯಣಪ್ಪ ಬಿನ್‌ ಕರಗಪ್ಪ, ಕಣಜೇನಹಳ್ಳಿ, ತಿಪ್ಪೇನಹಳ್ಳಿ ಅಂಚೆ, ಚಿಕ್ಕಬಳ್ಳಾಪುರ | ಅಧ್ಯಕ್ಷರು 
ತಾಲ್ತೂಕು ಮತ್ತು ಜಿಲ್ಲೆ 

2. ಶ್ರೀ ಕೆ. ಶ್ರೀಕಾಂತ ಭಟ್‌ ಬಿನ್‌ ಲೇಟ್‌ ವಾಸುದೇವ ರಾವ್‌, ಜ್ಯೋತಿ ಸ್ಟೋರ್ಸ್‌, ಶಿಡ್ಲಘಟ್ಟ ರಸ್ತೆ, | ಸದಸ್ಯರು 
ಚಿಕ್ಕಬಳ್ಳಾಪುರ 

3. ಶ್ರೀ ಎನ್‌. ಮುನಿರಾಜ್‌ ಬಿನ್‌ ಪಿ. ನರಸಿಂಹಯ್ಯ, ನಂ. 329, 13ನೇ ವಾರ್ಡ್‌, | ಸದಸ್ಯರು 
ಬಾಪೂಜಿನಗರ, ಚಿಕ್ಕಬಳ್ಳಾಪುರ 

4. ಶ್ರೀಮತಿ ವಿಜಯಕೃಷ್ಣ, ನಂ. 49, ವಾಪಸ೦ದ್ರ, 1ನೇ ವಾರ್ಡ್‌, ಚಿಕ್ಕಬಳ್ಳಾಪುರ ಸದಸ್ಯರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 206 ನಗರಾಭಿವೃದ್ಧಿ ಇಲಾಖೆ. 


೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 03 ಯುಎಂಎಸ್‌ 2012, ಬೆಂಗಳೂರು, ದಿನಾಂಕ : 9-4-2012. 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧಿನಿಯಮ 1973 (ಕರ್ನಾಟಕ ಅಧಿನಿಯಮ ಸಂಖ್ಯೆ «1925, 
1974ರ ಕಲಂ 4(1)(3)(1) ರನ್ವಯ ಶ್ರೀ ಅನುರಾಗ್‌ ತಿವಾರಿ, ಸರ್ಕಾರದ ಉಪ ಕಾರ್ಯದರ್ಶಿ (॥) ಆರ್ಥಿಕ ಇಲಾಖೆ ಇವರನ್ನು ಕರ್ನಾಟಕ ನಗರ 
ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮಕರಣ ಮಾಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 283 ನಗರಾಭಿವೃದ್ಧಿ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 09 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ : 31-3-2012. 
ಈ ಹಿಂದೆ ಸರ್ಕಾರದಿ೦ದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಗಂಗಾಧರ ಬಿನ್‌ ಬಿ. ದುರ್ಗಪ್ಪ ಕೆ.ವಿ.ಓ.ಆರ್‌. ಕಾಲೋನಿ, ಹಗರಿಬೊಮ್ಮನಹಳ್ಳಿ ಇವರನ್ನು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಸತೀಶ್‌ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 284 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 76 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ : 5-4-2012. 

ಈ ಹಿಂದೆ ಸರ್ಕಾರದಿ೦ದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಎನ್‌.ಆರ್‌. ಗಿರೀಶ್‌ ಬಿನ್‌ ಎನ್‌.ವಿ. ರಾಜಗೋಪಾಲ್‌, ಕೃಷ್ಣನಗರ, 1ನೇ ಹ೦ತ, ಪಾ೦ಡವಪುರ ಇವರನ್ನು ಮಂಡ್ಯ ಜಿಲ್ಲೆ ಪಾಂಡವಪುರ 
ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಪಾಂಡವಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಸತೀಶ್‌ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 285 ಸರ್ಕಾರದ ಉಪ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೪೭ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 166 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ : 5-4-2012. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ 
()ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು 
ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಪಾಂಡವಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


1. ಶ್ರೀ ಮಂಜುನಾಥ ಬಿನ್‌ ಮರಿಯಪ್ಪರ ಚಿಕ್ಕಯ್ಯ, ತಾಳಶಾಸನ, ಪಾಂಡವಪುರ ತಾಲ್ಲೂಕು. 
2. ಶ್ರೀಮತಿ ಲಕ್ಷ್ಮಮ್ಮ ಕೋಂ ಸ್ವಾಮಿಗೌಡ, ಮಾಣಿಕ್ಕನಹಳ್ಳಿ, ಪಾಂಡವಪುರ ತಾಲ್ಲೂಕು, 
3. ಶ್ರೀ ಕಣ್ಣ ಬಿನ್‌ ಶಂಕರ ನಾಯಕ, ಪಾಂಡವಪುರ, ಪಾಂಡವಪುರ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಸತೀಶ್‌ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 286 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 167 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ : 5-4-2012. 
ಈ ಹಿಂದೆ ಸರ್ಕಾರದಿ೦ದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ. ಪಾಂಡವಪುರ 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


1 ಶ್ರೀ ಪುಟ್ಟರಾಮು ಬಿನ್‌ ಕನಕನ ಜವರೇಗೌಡ, ಹಿರೀಮರಳಿ, ಪಾಂಡವಪುರ ತಾಲ್ಲೂಕು. 
2. ಶ್ರೀಮತಿ ನೇತ್ರಾವತಿ ಕೋಂ ದಯಾನಂದ, ಚಿಕ್ಕಯರಹಳ್ಳಿ, ಪಾಂಡವಪುರ ತಾಲ್ಲೂಕು, 
3. ಶ್ರೀ ಮಧುಸೂಧನ್‌ ಬಿನ್‌ ಅಲಸಿಂಗ್ರಯ್ಯನ ಸವಲಯ್ಯ, ತಾಳೆಕೆರೆ, ಪಾಂಡವಪುರ ತಾಲ್ಲೂಕು. 


ದು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಸತೀಶ್‌ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 287 ಸರ್ಕಾರದ ಉಪ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 84 ಸಿಎನ್‌ಎಸ್‌ 2008, ಬೆ೦ಗಳೂರು, ದಿನಾಂಕ : 10-4-2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 84 ಸಿಎನ್‌ಎಸ್‌ 2008 ದಿನಾಂಕ : 3-5-2010ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ 
ಮಹಾಮಂಡಳ ನಿ. ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಬಿ.ಹೆಚ್‌. ಕೃಷ್ಣಾ ರೆಡ್ಡಿ, ನಂ. 315/ಡಿ, 9ನೇ "ಎ' ಮುಖ್ಯ ರಸ್ತೆ, 40ನೇ ಅಡ್ಡ 
ರಸ್ತೆ, 5ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-560041 ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ 
ಉಪ ಪ್ರಕರಣ(1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಶಿವನಗೌಡ ನಿಂಗನಗೌಡ ನಾಡಗೌಡ, ಮೆಟಗುಡ್ಡ 
ಗ್ರಾಮ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇವರನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿ, ಬೆಂಗಳೂರು ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಸತೀಶ್‌ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 288 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ತಿದ್ದುಪಡಿ 


ಸಂಖ್ಯೆ: ಆನಾಸ 133 ಸಲಫ 2008, ಬೆಂಗಳೂರು, ದಿನಾಂಕ : 9-4-2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆನಾಸ 133 ಸಲಫ 2008, ದಿನಾಂಕ : 1-7-2011 ರ ಕ್ರಮ ಸಂಖ್ಯೆ : 0ರಲ್ಲಿ “ಶ್ರೀ ಸಿದ್ದಪ್ಪ, ಹಾರ್ನಳ್ಳಿ 
ಗ್ರಾಮ ಮತ್ತು ಅಂಚೆ, ಅರಸೀಕೆರೆ ತಾಲ್ಲೂಕು” ಇವರ ಬದಲಾಗಿ “ಶ್ರೀ ಬಿ.ಆರ್‌. ಶ್ರೀಧರ್‌ ಬಿನ್‌ ರಾಮಕೃಷ್ಣಯ್ಯ, ಕೋಟೆ ಬಾಣಾವರ, ಅರಸೀಕೆರೆ 
ತಾಲ್ಲೂಕು”, ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಕಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 289 ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 11 ಎಸ್‌ಎಂಆರ್‌ 2012, ಬೆಂಗಳೂರು, ದಿನಾಂಕ : 7-4-2012. 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1ರ ಐಟಂ 247 ರಲ್ಲಿ ನಮೂದಾದ “ಮಣಿಪಾಲ್‌ ಸ್ಪೆಷಾಲಿಟಿ 
ಹಾಸ್ಪಿಟಲ್‌, # 363, ಹಲಗೆವಡೇರಹಳ್ಳಿ, ರಾಜರಾಜೇಶ್ವರಿ ನಗರ, ಬೆಂಗಳೂರು-560098” ಅನ್ನು ತೆಗೆದುಹಾಕಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು) 
PERSONNEL AND ADMINISTRATIVE REFORMS SECRETARIAT 
NO. DPAR 11 SMR 2012,Bangalore, Dated : 07-04-2012 
NOTIFICATION 


In exercise of the powers conferred by clause (ff) of rule 3 of the Karnataka Government Servants (Medical Attendance) 
Rules, 1963, the Government of Karnataka hereby delete the entries at Sl.No. 247 “Manipal Speciality Hospital, # 363, 
Halagevaderahalli, Rajarajeshwari Nagar, Bangalore -560 098" in the Schedule | of the said rules. 


By order and in the name of the Governor of Karnataka 


D. NAGESH PHATAK, 


Under Secretary to Government, 


PR - 290 
Department of Personnel and Administrative Reforms (Service Rules) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೪೯ 





HOME SECRETARIAT 
NOTIFICATION 


No: HD 302 SST 2011, Bangalore, Dated: 13-4-2012. 


In exercise of the powers conferred under sub-Section (8) of Section 24 of the Code of Procedure, 1973 (Central Act 
2/1974) (as amended in Code of Criminal Procedure, 1978) and Rule 30 of the Karnataka Law Officers (Appointment and Conditions 
of Service) Rules, 1977, the Government of Karnataka hereby appoint Sri H.N. Nilogal, Advocate, Bangalore, as Special Counsel to 


attend and defend cases before the Unlawful Activities (Prevention) Tribunal on behalf of the State Government. 


2. Separate orders will be issued regarding payment of remuneration to the Special Counsel. 


By Order and in the name of the Governor of Karnataka 
PRAKASH Y.K. 
Under Secretary to Government, 
P.R. 292 Home Department (Law & Order). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 130 ಎಲ್‌ಜಿಬಿ 2012, ಬೆಂಗಳೂರು, ದಿನಾಂಕ : 05-04-2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 502 ಎಲ್‌ಜಿಬಿ 2009, ದಿನಾ೦ಕ : 26-10-2009ರ ಆದೇಶವನ್ನು ರದ್ದುಪಡಿಸಿ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಾಮನಗರ 
ಜಿಲ್ಲೆಯ ಮಾಗಡಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮಿಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಿ ಆದೇಶಿಸಿದೆ. 





























ಕ್ರ ತಾಲ್ಲೂಕು ಸದಸ್ಯರು 

ಸಂ. 

1. ಮಾಗಡಿ ಶ್ರೀ ಹೆಚ್‌.ಸಿ. ಬಾಲಕೃಷ್ಣ, ವಿಧಾನ ಸಭಾ ಸದಸ್ಯರು. ಮಾಗಡಿ ಕ್ಷೇತ್ರ ಅಧ್ಯಕ್ಷರು 

2. ಶ್ರೀ ಹೆಚ್‌. ಶಿವರಾಮು ಬಿನ್‌ ಹನುಮಂತಯ್ಯ ಹೆಚ್‌.ಹೆಚ್‌. | ಸದಸ್ಯರು (ಸಾಮಾನ್ಯ) 
ಜಿ.ಪಾಳ್ಯ, ಕಾಳಾರಿ ಅಂಚೆ, ಮಾಗಡಿ ತಾಲ್ಲೂಕು 

ಡಿ ಶ್ರೀ ನರಸಿಂಹಮೂರ್ತಿ ಬಿನ್‌ ಲೇಟ್‌ ಗಂಗಯ್ಯ ಮಾರಸಂದ್ರ, | ಸದಸ್ಯರು (ಪರಿಶಿಷ್ಟ ಜಾತಿ) 
ಕುದೂರು ಹೋಬಳಿ, ಮಾಗಡಿ ತಾಲ್ಲೂಕು 

4. ಶ್ರೀಮತಿ ಮಂಜುಳಮ್ಮ ಕೋಂ ರಂಗನಾಥ, ಚಿಕ್ಕಮುದಿಗೆರೆ, | ಸದಸ್ಯರು (ಮಹಿಳೆ) 
ತಿಪ್ಪಸಂದ್ರ ಹೋಬಳಿ, ಮಾಗಡಿ ತಾಲ್ಲೂಕು 

5. ತಹಶೀಲ್ದಾರರು, ಮಾಗಡಿ ತಾಲ್ಲೂಕು, ಮಾಗಡಿ ಕಾರ್ಯದರ್ಶಿ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕೆ. ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 293 ಕಂದಾಯ ಇಲಾಖೆ (ಭೂ.ಮಂ). 


೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





EDUCATION SECRETARIAT 
NOTIFICATION 
No: ED 170 TPU 2010, Bangalore, Dated: 29" March 2012. 


The draft of the following rules further to amend the Karnataka Pre-University Education (Academic, Registration, 
Administration and Grant-in-aid etc.,) Rules, 2006 which the Government of Karnataka proposes to make in exercise of the powers 
conferred by section 145 of the Karnataka Education Act, 1983 (Karnataka Act 1 of 1995) is here by published as required by sub- 
section (1) of the said section for the information of all the persons likely to be affected thereby and notice is hereby given that the 
said draft will be taken into consideration after thirty days from the date of its publication in the official Gazette. 


Any objection or suggestion which may be received by the State Government from any person with respect to the said 
draft before the expiry of period specified above will be considered by the State Government. The objections and suggestions may 
be addressed to the Secretary to Government, Education Department, Multi Storied Building, Bangalore-560001. 


DRAFT RULES 
1. Title and Commencement .-(1) These rules may be called the Karnataka Pre-University Education (Academic, 
Registration, Administration and Grant-in-aid etc.,) (Amendment) Rules, 2012. 
(2) They shall come into force from the date of their publication in the official Gazette. 
2. Amendment of rule 22.- In the Karnataka Pre-University Education (Academic, Registration, Administration and 
Grant-in-aid etc.,) Rules, 2006, for rule 22. the following shall be substituted, namely :- 


“22. Ineligibility of certain Private Pre-University Colleges to grant-in-aid.- All private Pre-University Colleges run by the 
private Educational Institutions established or permited to be established on or after first day of June. 1995, but started functioning 
from the academic year 1995-96 onwards shall be ineligible for Grant-in-aid” 


By Order and in the name of the Governor of Karnataka 
S.H. KURIYAVAR 
Under Secretary to Government, 


P.R. 294 Education Department (Pre-University Education). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಜ 94 ಮುಆಬಿ 2011, ಬೆಂಗಳೂರು, ದಿನಾಂಕ : 11-4-2012. 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997)ರ ಕಲಂ 23(ಎ) ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಬೆಂಗಳೂರು ನಗರದ ಮಹಾಲಕ್ಷ್ಮೀ ಬಡಾವಣೆಯಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯಸ್ವಾಮಿ ದೇವಾಲಯವನ್ನು ಸದರಿ 
ಅಧಿನಿಯಮದ ಕಲಂ 42 ಮತ್ತು 43ರ ಮೇರೆಗೆ ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಉಮಾಪತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 295 ಕಂದಾಯ ಇಲಾಖೆ (ಮುಜರಾಯಿ). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಣ 98 ಎಂಆರ್‌ಇ 2012, ಬೆಂಗಳೂರು, ದಿನಾಂಕ : 13-4-2012. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 101) (00 ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸುಳ್ಯ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೫೧ 








ಸದಸ್ಯರ ಹೆಸರು 


ಕ 


ಶ್ರೀ/ಶ್ರೀಮತಿ 





01 ಲಕ್ಷ್ಮೀನಾರಾಯಣ ನಡ್ಕ ಬಿನ್‌ ಗುಡ್ಡಪ್ಪ ಗೌಡ ನಡ್ಕ ಅಂಚೆ, ಕರಿಕ್ಕಳ ವಯಾ, ಪಂಜ, ಸುಳ್ಯ ತಾಲ್ಲೂಕು 





02 ವಿನಯ್‌ ಕುಮಾರ್‌ ಕಂದಡ್ಕ ಬಿನ್‌ ರಾಮಕೃಷ್ಣ ನಾಯಕ್‌ ದುರ್ಗಾ ಕಾಂಫ್ಲೇಕ್ಸ, ರಥಬೀದಿ, ಅಂಚೆ 
ಸುಳ್ಳ 





03. | ಅಚ್ಯುತ ಕೆ ಬಿನ್‌ ಕೆ. ತಿಮ್ಮಪ್ಪ ಗೌಡ ಕಾಶಿಕಟ್ಟಿ ಸುಬ್ರಹ್ಮಣ್ಯ ಅಂಚೆ, ಸುಬ್ರಹ್ಮಣ್ಯ-574238 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 296 ಸಹಕಾರ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 70 ಬೆಂರೂಪ್ರಾ 2012, ಬೆಂಗಳೂರು, ದಿನಾಂಕ : 11-4-2012. 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3(3) (ಎಂ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಆಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡವರನ್ನು ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ಸರ್ಕಾರದ ಇಚ್ಛಾನುಸಾರ 
ಅಥವಾ 3 ವರ್ಷದ ಅವಧಿಯವರಿಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 





ಕ್ರಮ 
ಹೆಸರು ಮತ್ತು ವಿಳಾಸ ವರ್ಗ 





I. ಶ್ರೀ ವೆಂಕ್ಕಾನಾಯ್ಕ ಬಿನ್‌ ರಾಮಾನಾಯ್ಕ್‌, "ಯಶವಂತ ನಿಲಯ" ಮಲವಗೊಪ್ಪ ಅಂಚೆ ಮತ್ತು ಗ್ರಾಮ, | ಎಸ್‌.ಸಿ. 
ಶಿವಮೊಗ್ಗ, ಜಿಲ್ಲೆ. 





2. |ಶ್ರೀ ವಿ. ಜಗದೀಶ ಬಿನ್‌ ವೀರಪ್ಪ ಎಂ.ಕೆ. “ಜಗದೀಶ್ಚರ ನಿಲಯ” ಸಂತ ಥಾಮಸ್‌ ಸಮುದಾಯ | ಸಾಮಾನ್ಯ 
ಭವನದ ಎದುರು, ಮಿಷನ್‌ ಕಾಂಪೌಂಡ್‌, ಶಿವಮೊಗ್ಗ 





3. | ಶ್ರೀ ವಿಶ್ವನಾಥರಾವ್‌ ಬಿನ್‌ ನಂಜೋಜಿರಾವ್‌, ಕಲ್ಯಾಣ ಪ್ರಿಂಟರ್ಸ್‌, ಮಾಧವಚಾರ್‌ ವೃತ್ತ, ಭದ್ರಾವತಿ | ಸಾಮಾನ್ಯ 
ಟೌನ್‌, ಶಿವಮೊಗ್ಗ ಜಿಲ್ಲೆ. 








4. | ಶ್ರೀಮತಿ ಗಾಯತ್ರಿ ಕೋಂ ಸುಬ್ಬರಾವ್‌, ಕುರುಬರ ಬೀದಿ, ಜನ್ನಾಪುರ, ಭದ್ರಾವತಿ ಟೌನ್‌, ಶಿವಮೊಗ್ಗ | ಮಹಿಳೆ 
ಜಿಲ್ಲೆ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 297 ನಗರಾಭಿವೃದ್ಧಿ ಇಲಾಖೆ. 


೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 17 ಗುಅಪ್ರಾ 2012, ಬೆಂಗಳೂರು, ದಿನಾಂಕ : 12-4-2012. 


ಅಧಿಸೂಚನೆ ಸಂಖ್ಯೆ : ನಅಇ 45 ಗುಅಪ್ರಾ 2008, ದಿನಾಂಕ : 27-2-2009 ರಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಕಾಯ್ದೆ 1961ರ 4ಸಿ (3) () ಮತ್ತು (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಾಮನಿರ್ದೇಶನ ಮಾಡಿದ್ದ ಈ ಕೆಳಕಂಡವರನ್ನು ಸುರಪುರ 
ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
































ಕ್ಟ 
ಈ ಹೆಸರು ಮತ್ತು ಗ್ರಾಮ ಹುದ್ದೆ 
ಸಂ. ಜೆ ಇ 
1 | ಶ್ರೀ ಮೊಹಮದ ಸಲೀಂ, ತಂದೆ ಬಡೆಸಾಬ ಹೊರ್ತಿ, ಸಾ: ಕುರೇಪಿಮೊಹಲ್ಲಾ ಸುರಪುರ ಅಧ್ವಕ್ಷರು 
ಶ್ರೀ ಪವನ್‌ ಕುಮಾರ ತಂದೆ ಮೋತಿಲಾಲ ಸೇಠ ಕೋಡೆಕಲ್ಲ ಸಾ: ಸುರಪುರ ಸದಸ್ತರು 
3 ಶ್ರೀ ವೀರಭದ್ರಪ್ಪ ತಂದರ ಹೊನ್ನಪ್ಪ ಕುಂಬಾರ ಸಾ: ರಂಗ೦ಪೇಟೆ ಸದಸ್ತರು 
4. ಶ್ರೀಮತಿ ಸರೋಜಿನಿ ಸತ್ತನಾರಾಯಣ, ಗೂಡುರ ಸಾ: ರಂಗಂಪೇಟೆ ಸದಸ್ನರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 298 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 111 ಬೆಮಪ್ರಾ 2012, ಬೆಂಗಳೂರು, ದಿನಾಂಕ : 17-4-2012. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಲಿಂಗರಾಜ್‌ ಪಾಟೀಲ್‌, ಶ್ರೀರಾಮ ಡೆವೆಲಪರ್ಸ್‌ ಮತ್ತು ಬಿಲ್ದರ್ಸ್‌, ಶ್ರೀರಾಮ ಪ್ಲಾಜಾ, ಕ್ಷಬ್‌ ರಸ್ತೆ, ಹುಬ್ಬಳ್ಳಿ-23, ಇವರನ್ನು ಹುಬ್ಬಳ್ಳಿ-ಧಾರವಾಡ 
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಚಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 299 ನಗರಾಭಿವೃದ್ದಿ ಇಲಾಖೆ. 


ಗು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸಂಖ್ಯೆ: ಸಿಆಸುಇ 1 ಇಸಂಗ್ರ 2012(2) ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್‌ 2012 
ಅಧಿಸೂಚನೆ 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999(2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29)ರ ಕಲಂ 18- 
ಎರ ಉಪಕಲಂ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು 
ಇದರ ಳೆ 1.00 (ಒಂದು) ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ 
(through e-Procurement platform) ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಬಿ.ಬ್ರಹ್ಮಪ್ರಸಾದ್‌ 
ಪೀಠಾಧಿಕಾರಿ-1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಇ-ಆಡಳಿತ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೫೩ 





PERSONNEL & ADMINISTRATIVE REFORMS SECRETARIAT 
NO. DPAR 1 EPR 2012(2) BENGALURU, DATED: 19™ APRIL 2012 
NOTIFICATION 


In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Karnataka State Natural 
Disaster Monitoring Centre, Bengaluru shall procure all its procurements valued above ¥ 1.00 (One) lakh through e-Procurement 
platform with immediate effect. 


By Order and in the name of the Governor of Karnataka 


G.B. BrahmaPrasad 
Desk Officer-1 


PR - 315 Dept. of Personnel & Administrative Reforms (e-Governance) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸಂಖ್ಯೆ: ಸಿಆಸುಇ 1 ಇಸಂಗ್ರ 2012(3) ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್‌ 2012 
ಅಧಿಸೂಚನೆ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999(2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29)ರ ಕಲಂ 
18-ಎರ ಉಪಕಲಂ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು ಇದರ ₹ 5.00 (ಐದು) 


ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement 
platform) ಸ೦ಗ್ರಹಿಸತಕ್ಕದೆ೦ದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಬಿ.ಬ್ರಹ್ಮಪ್ರಸಾದ್‌ 
ಪೀಠಾಧಿಕಾರಿ-1 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಇ-ಆಡಳಿತ) 
PERSONNEL & ADMINISTRATIVE REFORMS SECRETARIAT 
NO. DPAR 1 EPR 2012(3) BENGALURU, DATED: 19™ APRIL 2012 
NOTIFICATION 


In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Karnataka Information 
Commission, Bengaluru shall procure all its procurements valued above ₹ 5.00 (Five) lakhs through e-Procurement platform with 
immediate effect. 


“By Order and in the name of the Governor of Karnataka 


G.B. BrahmaPrasad 
Desk Officer-1 


PR - 316 Dept. of Personnel & Administrative Reforms (e-Governance) 


೬೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





COMMERCE AND INDUSTRIES SECRETARIAT 
No.C1.192:MMM.2008, Bangalore, Date:18.04.2012. 
“NOTIFICATION 


In exercise of the powers conferred by Sub-Section(1) of Section 5 of Mines and Minerals (Development and Regulation) 


Act, 1957 (Central Act 67 of 1957), and with the prior approval of Ministry of Mines, Government of India, New Delhi, vide letter 


No:4/46/2010-M.IV dated 05.01.2012, the Government of Karnataka hereby grants the Reconnaissance Permit for Diamond and 


associated minerals over an area of 328-12 Sq.Kms. in Belgaum and Raichur Districts in favour of M/s. Rio Tinto Exploration India 


Pvt.Ltd., for a period of 3 years in accordance with the provisions of existing Rules and as per the sketch furnished by the Director of 


Mines and Geology, Bangalore subject to compliance of the provisions of MM(D&R)Act, 1957 and Mineral Concession Rules, 1960, 


including Forest (Conservation) Act, 1980 and rules made there under. 


The grant of Reconnaissance Permit sanctioned herein is also subject to the terms and conditions in the Annexure 


appended herewith. 


BY ORDER AND IN THE NAME OF GOVERNOR OF KARNATAKA 


M.V.SHIVASUBRAMANI 
Under Secretary to Government(Mines) 


Commerce & Industries Department. 


-: ANNEXURE :- 


TERMS AND CONDITIONS OF THE RECONNAISSANCE PERMIT SANCTIONED IN GOVERNMENT NOTIFICATION NO.CI.192: 


MMM.2008 DATED: 18.04.2012 IN FAVOUR OF M/S. RIO TINTO EXPLORATION INDIA PRIVATE LIMITED:- 


(1) The holder of reconnaissance permit shall progressively relinquish the area granted under the permit as follows:- 


(೩) After completion of two years, the area shall be reduced one thousand square kilometers or fifty percent of the 


area granted, whichever is less; and 


(b) The area would be further relinquished so that the permit holder is left with an area not more than twenty five 


Sq.Kilometers at the end of the third year. 


The holder of the reconnaissance permit shall strictly adhere to the minimum expenditure commitment and specific 
physical targets as stated in the application and specified in the order of grant of the permit failing which reconnaissance 


permit may be cancelled. 


The holder of reconnaissance permit shall make available all data collected by him during the reconnaissance operations 
to the Geological Survey of India, Indian Bureau of Mines and the State Government which may be made 
available to any prospecting investor after a minimum period of two years of the completion of the period of 


reconnaissance permit. 


The holder of reconnaissance permit shall not enter any forest land or any private land without obtaining permission 


of the Forest Department or the owner of the private land, as the case may be. 


The holder of reconnaissance permit shall maintain accurate faithful account of all the expenses incurred by him on the 


reconnaissance operations. 


The holder of reconnaissance permit shall submit to the State Government a six monthly report of the work 
done by him and the valuable data collected by him during the period. The report shall be submitted within three 


months of the close of the period to which it relates. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ೬೫೫ 





(7) 


(11) 


(12) 


(13) 


(14) 


(15) 


The permit holder shall also submit to the State Government within three months of the expiry of the permit, or 
abandonment of the operations or termination of the permit whichever is earlier, a full report of the work done by him 
and all information relevant to mineral resources acquired by him in the course of reconnaissance permit in the area 


covered by the permit. 


While submitting reports under sub clause (vi) or (vii), the permit holder may specify that the whole or any part of the 
report or data submitted by him shall be Kept confidential; and the State Government shall thereupon, keep the 
specified portions as confidential for a period of two years from the expiry of the permit, or abandonment of 


operations or termination of the permit, whichever is earlier. 


The permit holders shall allow every officer authorized by the Central Government or the State Government in this behalf 
to examine at any time accounts maintained and furnish to the Central Government or the State Government or any other 


officer authorised by it in that behalf such information and returns. 


The permit holder shall allow any officer authorized by the Central Government or the State Government in this 


behalf to inspect any reconnaissance operations carried on by him. 


The permit holder shall pay the permit fee of Rs.20/-(Rupees twenty) per square kilometer of land held by the permit 


holder for each year or part thereof before the permit Deed is executed as per rules. 


If radiometric instruments are fitted during the aerial survey, the holder of reconnaissance permit shall make available the 
data generated to the Atomic Minerals Directorate for Exploration and Research, Department of Atomic Energy, AMD 


Complex, Begumpet, Hyderabad-500 016 (A.P). 


The reconnaissance permit may contain such other conditions as may be imposed by the Central Government which 
inter-alia may include the condition that the representative of the Directorate General, Civil Aviation or Ministry of 


Defense shall be present during the aerial surveys. 


The State Government may, with the approval of the Central Government, impose such further conditions in the permit 


as it may think necessary in the interest of mineral development and for compliance of various legal provisions. 


a) The reconnaissance permit holder shall deposit as security for the observance of the terms and condition of the permit 
a sum of Rs.20/- in respect of every square kilometer or part thereof for which the permit is granted before the permit 


deed is executed as per Rule 7B(i) of M. C. Rules 1960. 


b) The permit holder shall execute reconnaissance permit deed within 90 days from the date of communication of the 


order of sanction or such further period as the State Government may allow in this behalf and if no such deed is 
executed within such period due to any fault on the part of the applicant, the State Government may revoke the order 
granting reconnaissance permit and in that event the fee paid shall be forfeited to the State Government as per rule 


7A(1) of M. C. Rules 1960. 


The date of commencement of the period for which a reconnaissance permit is granted shall be the date on which the 


deed is executed after all necessary clearance have been obtained. 


If on the date of execution of the reconnaissance permit, there are areas already held under PL(s) or ML(s) in the area 
granted under this reconnaissance permit, the reconnaissance permit holder shall not have preferential rights for grant of 
PL/ML under Section 11(1) of the MMDR Act, 1957 in respect of such overlapping areas already held under PL(s) or 


ML(s) on the date of execution of the reconnaissance permit. 


೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ ಭಾಗ - ೪ಎ 





(17) It should be ensured that the stipulated targets for reconnaissance operations and expenditure commitments are strictly 


adhered to failing which the reconnaissance permit would be cancelled. 


(18) In case of breach of any condition imposed on any holder of reconnaissance permit by or under this rule, the State 
Government may by order in writing, cancel the permit, and/or forfeit in whole or in part, the amount deposited by the 


permit holder as security. 


M.V.SHIVASUBRAMANI 
Under Secretary to Government(Mines) 


PR - 308 Commerce & Industries Department. 


PERSONNEL & ADMINISTRATIVE REFORMS SECRETATIAT 
No. DPAR 1 EPR 2012(1)BENGALURU, DATED: 19™ APRIL 2012 


NOTIFICATION 


In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Karnataka Silk 
Industries Corporation Ltd, Bengaluru shall procure all its procurements valued above Rs. 1.00 (One) lakh through e-Procurement 
platform with immediate effect. 


By Order and in the name of theGovernor of Karnataka 


G.B. BrahmaPrasad 
Desk Officer-1 


Dept. of Personnel & Administrative Reforms(e-Governance) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸಂಖ್ಯೆ: ಸಿಆಸುಇ 1 ಇಸಂಗ್ರ 2012(1) ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್‌ 2012 
ಅಧಿಸೂಚನೆ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999(2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29)ರ ಕಲಂ 18- 
ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ, ಬೆಂಗಳೂರು ಇದರ 
ರೂ 100 (ಒಂದು) ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ 


(through e-Procurement platform) ಸಂಗಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


pf) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲ. 


ಜ.ಅ.ಬ್ರಹ್ಮಪ್ರಸಾದ್‌ 
ಹೀಠಾಧಿಕಾರಿ-1 
ಪಿ.ಆರ್‌.314 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ ಇಲಾಖೆ (ಇ-ಆಡಳತ) 


